ಯಕ್ಷಗಾನ 


ಶೂರಪದ್ಯಾಸುರಕಾಳಗ 
ಶೂರಪದವಧೆ 


ಮತ್ತು 


ಕವಿ : 


ಮಯ್ಯನಟ ವೆಂಕಟರಮಣಯ್ಯ 


ನನ್ನ ಮಾವಂದಿರಾದ 

ನನ್ನ ಪತಿಗಳಾದ 
| ದಿ! ಲಕ್ಷ್ಮೀನಾರಣಪ್ಪಯ್ಯ ದಿ! ಪಿ. ವೆಂಕಟ್ರಾನ್ 

ಇವರ ಸೌಜನ್ಯದ ಬಾಂಧವ್ಯದ ಚಿರಸ್ಮರಣಾರ್ಥ 

ಈ ಕೃತಿಯ ಪ್ರಕಟಣೆ 
ಅರ್ಪಣೆ 


ಡಾ | ಶ್ರೀಮತಿ ಲಲಿತಾ ರಾವ್ , 
ಸಚಿವೆಯರು, ಮಹಾರಾಷ್ಟ್ರ ಸರಕಾರ , ಮುಂಬಯಿ 

( ಲಕ್ಷ್ಮೀನಾರಾಯಣ ಟ್ರಸ್ಟ್ ) 


ಯಕ್ಷಗಾನ 
ಶೂರಪದ್ಮಾಸುರ ಕಾಳಗ 

ಮತ್ತು 
ಶೂ ರಸ ವಧೆ 


ಕವಿ : 


ಮಯ್ಯವಟಿ ವೆಂಕಟರಮಣಯ್ಯ 


ಸಂಗ್ರಾಹಕರು : 
ಕೆ. ವೆಂಕಟರಾಯಾಚಾರ್ಯ, ವಿದ್ವಾನ್ , ಸುರತ್ಕಲ್ಲು 


ಪ್ರಕಾಶಕರು : 
ಡಾ | ಶ್ರೀಮತಿ ಲಲಿತಾ ರಾವ್ , 
( ಆರೋಗ್ಯ ಸಚಿವೆಯರು, ಮಹಾರಾಷ್ಟ್ರ ಸರಕಾರ ) 

ಲಕ್ಷ್ಮೀನಾರಾಯಣ ಟ್ರಸ್ಟ್ , 
141 ಕೈಲಾಸ, ಸಾಯನ್ ( ಪಶ್ಚಿಮ ) 

ಮುಂಬಯಿ - 4೦೧ 022 


1983 


ಬೆಲೆ : 


ರೂ . 


5 - 00 


ಡಾ । ಶ್ರೀಮತಿ 
ಲಲಿತಾ ರಾವ್ , 
ಸಚಿವೆಯರು ಮಹಾರಾಷ್ಟ್ರ 

ಸರಕಾರ 
ಮುಂಬಯಿ - 22 


ಮಂಗಳೂರಿನ ಸುಪ್ರಸಿದ್ದ 
ವೈದ್ಯ ಶ್ರೀ ಯಂ . ವಿ. ಶಾಸ್ತ್ರಿಗಳ 
ಸುಪುತ್ರಿಯಾದ ಇವರು ಶ್ರೀ ಪಿ. 
ವೆಂಕಟರಾಯರ ಧರಪತ್ನಿಯಾ 
ದರು . ತಂದೆಯಂತೆ ವೈದ್ಯಕೀಯ 
ಕಲಿತು ಮುಂಬಯಿಯಲ್ಲಿ 
ವಾಸಿಸಿ, ರೋಗಿಗಳಿಗೆ 

“ ಧನ್ವಂತರಿ ' ಯಂತಿದ್ದಾರೆ. 
ಸಾಮಾಜಿಕ ಕಾವ್ಯಾಸಕ್ತಿಯಾಗಿ ಹಲವುಸಂಘ – ಸಂಸ್ಥೆಗಳ ಸ್ಥಾಪಕ ಪೋಷಕ 
ರಾಗಿದ್ದಾರೆ. (ಉದಾ : ಲಕ್ಷ್ಮೀನಾರಾಯಣ ಟ್ರಸ್ಟ್ , ಇ) ರಾಜಕೀಯದಲ್ಲಿ ಆಸಕ್ತಿ 
ತಳೆದು, ಸೇವಾಧಮ್ಮದಿಂದಾಗಿ ಮುಂದಾಳುಗಳ ಒಲವಿಗೆ ಪಾತ್ರರಾಗಿ , ಮಹಾರಾಷ್ಟ್ರ 
ಸರಕಾರದ ಆರೋಗ್ಯಮಂತ್ರಿಯಾಗಿದ್ದಾರೆ. 

ಆನುವಂಶಿಕವಾಗಿ ಧಾತ್ಮಿಕ - ಆಧ್ಯಾತ್ಮಿಕ ವಿಚಾರದ ಪ್ರವೃತ್ತಿಯು ಇವರಲ್ಲಿ 
ವೈಯಕ್ತಿಕ ಸಾಧನೆಗಳಿಂದಾಗಿ ಸಿದ್ದಿಸಿದೆ. ಸುಲ ಪ್ರಸೂತೆಯಾಗಿ, ಸದ್ವಂಶದ 
ಸಂಪರ್ಕ ಪಡೆದು , ಉಭಯ ಕುಲ ಪ್ರದೀಪಕ' ರಾಗಿದ್ದಾರೆ. ಹುಟ್ಟಿದ ನೆಲವಾದ 
ಮಂಗಳೂರಿಗೂ , ವಾಸಿಸಿದ ನೆಲವಾದ ಮುಂಬಯಿಗೂ ನಿರಂತರ ಸೇವೆಯನ್ನು 
ಸಲ್ಲಿಸುತ್ತಿದ್ದಾರೆ. ಮುಂಬಯಿಯಲ್ಲಿ ಇರುವ ದ. ಕ. ಜಿಲ್ಲೆಯ ಅಸಹಾಯಕ ವ್ಯಕ್ತಿ 
ಗಳಿಗೆ ಇವರೊಬ್ಬ “ ಆತ್ಮೀಯ ಬಂಧು' ವಾಗಿ ಇದ್ದಾರೆ. ಯಕ್ಷಗಾನದಲ್ಲಿ ಅಭಿಮಾನ 
ವಿರುವುದರಿಂದ ಇವರು 1981 ರಲ್ಲಿ 'ಗಯಾಸುರ ಚರಿತೆ' ಯನ್ನೂ ಈಗ 1983 ರಲ್ಲಿ 
ಈ ` ಶೂರಪದ್ಮಾಸುರ ಕಾಳಗ ' ಎಂಬ ಎರಡನೆಯ ಯಕ್ಷಗಾನ ಕೃತಿಯನ್ನೂ ಮುದ್ರಿ 
ಸಲು ಸಹಕರಿಸಿದ್ದಾರೆ. ಇನ್ನೂ ಅನೇಕ ಕೃತಿಗಳ ಪ್ರಕಟನೆಗೆ ಇವರ ಉದಾರವಾದ 
ಕೊಡುಗೆಯೊದಗಲಿ ! 

- ಶ್ರೀ ದೇವರು ಇವರ ಸರ್ವತೋಮುಖ ಕಾರಕಲಾಪಗಳಿಗೆ - ಜೀವನ ಪಥಕ್ಕೆ 
ಪೂರ್ಣಾನುಗ್ರಹವನ್ನು ನೀಡಲಿ ! 

- ಎಚ್ , ಬಿ . ಎಲ್ . ರಾವ್ , ಎಂ . ಎ ., ಎಲ್ . ಎಲ್ . ಬಿ . 
- ಅಧ್ಯಕ್ಷರು, ಪದವೀಧರ ಯಕ್ಷಗಾನ ಸಮಿತಿ, ( ರಿ.) ಮುಂಬಯಿ - 80 


ಯಕ್ಷಗಾನ 
ಶೂರಪದ್ಮಾಸುರ ಕಾಳಗ 


[ ೧ ನೆಯ ಸಂಧಿ | 


|| ಭಾಮಿನಿ || 
ಶ್ರೀತರುಣಿವದನಾಬ್ಬ ಷಟ್ಟದ | ಚೇತನಾತ್ಮಕ ಸಕಲವಿಬುಧ | ವಾತ 
ವಂದಿತಚರಣ ಭಕೋದ್ದಾರ ಶುಭವದನ || ಜಾತರಹಿತಾಂಭೋಜನೇತ್ರಾ ! 
ತೀತ ವಾಯಾಮಹಿಮ ದೇವಕಿ 1 ಜಾತ ನೀ ದಯವಿಡುತ ಸಲಿಸಿ 
ಕೃತಿಗೆ ಮಂಗಲವ || ೧ | | 

| ನಾಟಿ ರೂಪಕ ! 
ಜಯ ಜಯ ಶಂಭುತನವ|| ಜಯ ಜಯ ನುತಮಹಿಮಾ 
ರ್ಣವ | ಜಯ ಜಯ ಮೂಷಿಕವಾಹನ ! ಜಯ ಮಧುಪುರಸದನ || 
ಜಯ ಜಯ ಪಾಶಾಂಕುಶಧರ | ಜಯ ಜಯ ವರ ದೈವಾತುರ | 
ಜಯ ಜಯ ಸರ್ಪವಿಭೂಷಣ | ಜಯ ಖಳಕುಲವಥನ || ೧ || 
ನುತಿಸದೆ ನಿನ್ನನು ಮೊದಲಿಗೆ | ಮಥನವ ಗೈದಡೆ ಶರಧಿಯ 1 
ಖತಿಗೊಂಡದ್ರಿಯ ಮುಳುಗಿಸೆ | ಜಿತತಮನದನರಿತು || ಪ್ರಥಮಾರ್ಚನೆ 
ನಿನಗಲ್ಲದೆ 1 ನ್ನಿತರರಿಗಿಲೆನೆ ಮಿಗೆ ನಗು | ವುತ ನಿರ್ವಿಘ್ನವ ತೋರಿದ | 
ನುಗುಣ ಗಂಭೀರ | ೨ || ಮಾಡಲು ಹಾಸ್ಯವ ಚಂದ್ರನು | ನೋಡುತ 
ಕೋಪದಿ ದಾಡೆಯ ! ಗಾಢದಿ ಮುರಿದಿಕೋ ಹಿಡಿ ಹಿಡಿ | ಮೂಢನೆ 
ಶಾಪವನು !! ರುನಾಡಿಪ ನಿನ್ನಯ ಪ್ರಭೆ ತೆಗೆ 1 ದೊಡಲಿ ಯೆನೆ 
ನಿಜಕರದಯ | ಜೋಡಿಸಿ ಸಲಹೆಗಲಭಯವ| ನೀಡಿದೆ ಕರುಣದಲಿ 11೩!! 


2 | ಶೂರಪದ್ಮಾಸುರ ಕಾಳಗ 


ವಾರಿಜಸಂಭವಮುಖ್ಯರ | ದೂರಿಗೆ ಧರಿಸುತ ಬ್ರಹ್ಮ | ಚಾರಿಯ ವೇಷವ 
ನಡೆದವ | ರಾರಿ ದಶಾನನನ || ಸಾರಸಮಿತ್ರನಸ್ತಮಯಕೆ | ಸಾರಲು ಹರನ 
ಸುಲಿಂಗವು | ಸೇರಲಿಕಿಳುಹಿದೆ ಧರಣಿಗೆ | ಮೂರನು ಕರೆದವನ !! ೪ || 
ವಂದಿಸುತೆನ್ನುವೆ ನಿನ್ನೊಡ| ನಿಂದಿನೊಳೊರೆದೀ ಕೃತಿಗತಿ | ಚಂದದಿ 
ಪಾಲಿಸು ಗೌರಿಯ | ಕಂದ ನಿರ್ವಿಘ್ನತೆಯ !! ಬಂದರೆ ವಿಘ್ನವು ನಿನ್ನನು | 
ಹೊಂದಿದಕುಂಟೇ ಫಲಭರ | ದಿಂದಲಿ ಪೂರೈಸಿದನಿಲಿ | ಸ್ಯಂದನನುರು 
ದಯದಿ || ೫ || 

1) ನವರೋಜು ಏಕ | .. 
ಕಮಲಸನ್ನಿ ಭವದನೆ | ಪಾಲಿಸು | ನಮಿಪೆ ಪನ್ನಗವೇಣಿ!! ರಮಣೀ 
ಮಣಿತಿಲ | ಸುವ ಸಮನಾಸಿಕೆ | ದುಮಣಿರುಚಿರ ಕರಿ | ಗಮನಿಂದು 
ವದನೆ || ೧ | ನಡೆಸೊಂದರಿಕೆಯನು ! ಪಾದವ | ಹಿಡಿದೆನ್ನುವೆನದನು || 
ಪೊಡವಿಯ ಜನರಡಿ | ಗಡಿಗಾಲಿಸಿ ಮುದ ! ಬಡುವ ಸುಕವಿತೆಯ ! 
ನುಡಿಸಿನ್ನಿಂದಲಿ || ೨ || ಯತಿಗಣ ಸಮವಿರಲಿ | ಸುಜನರ | ಮತಕದು 
ಸವ ಬರಲಿ || ನುತ ಪ್ರಾಸುಗಳಿ | ಕೃತಿಗತಿಹಿತದಲಿ | ಜತೆಗೊಳಿಸೆಲೆ 
ಸರ | ಸ್ವತಿಯನುಗ್ರಹಿಸುತ || ೩ || 

_{! ವಾರ್ಧಿಕ || 
ರಾಜಸಿರಿಗೋಪಾಲಕೃಷ್ಣನಂ ಬಲಗೊಂಡು 1 ರಾಜಶೇಖರಗೆರಗಿ 
ಬ್ರಹ್ಮನಂ ನೆನೆದು ಸುರ | ರಾಜ ಮೊದಲಾದಷ್ಟದಿಕ್ಷಾಲರಂ ಭಜಿಸಿ ಕವಿಜನಕೆ 
ತಲೆಯ ಭಾಗಿ || ರಾಜೀವಮಿತ್ರಾದಿ ಗ್ರಹರಿಗಾನತನಾಗಿ | ಭೋಜನಾದಿ 
ಗಳಿಂದ ಪೊರೆದವ್ವಗೊಂದಿಸುತ | ವಾಜದಯ್ಯನ ಸ್ಮರಿಸುತಿಂದೊರೆವೆ 
ಹರಿ ನುಡಿಸಿದಂದದಿಂದೀ ಚರಿತೆ || ೧ || 

|| ದ್ವಿಪದಿ || 
ಹರಿಹರಬ್ರಹ್ಮಕರಿಮುಖಶಾರದೆಯರ | ಹರುಷದಿಂ ಬಲಗೊಂಡು 
ಮತ್ತೆ ಕವಿಜನರ || ೧ || ಚಂದದಿಂದುಪಚರಿಸುತಾಹವಾಗ್ರದಲಿ | 


ಶೂರಪದ್ಮಾಸುರ ಕಾಳಗ / 3 


ಸ್ಕಂದನಮರರ ಕಾವ ಪೂರ್ಣಭಾವದಲಿ || ೨ ||ಶೂರಪದ್ಯಾದಿ ದಾನವರುಗಳ 
ಕರೆದು ! ವಾರಿಜಪ್ರಿಯಸುತನ ಪುರಕಟ್ಟುತೊಲಿದು || ೩ || ಸುರಪತಿಯ 
ಮಗಳಾದ ದೇವಸೇನೆಯನು | ಕರುಣದಿಂ ಮತ್ತೊಲಿಸಿಕೊಂಡ ಚರಿತೆ 
ಯನು || ೪ || ಕನ್ನಡದ ನುಡಿಗಳಿಂ ಯಕ್ಷಗಾನದಲಿ ! ವರ್ಣಿಸುವೆನಿಂದು 
ಶ್ರೀಹರಿಯ ಕರುಣದಲಿ || ೫ | ಬುದ್ದಿವಂತರು ಕಂಡು ತಪ್ಪಿರ್ದರದರ | 
ತಿದ್ದಿ ಮೆರೆಸುವರೆಂದು ಮರೆಯೆ ನಾನವರ 11 ೬ | | 


| ಮಧುಮಾಧವಿ ತ್ರಿವುಡೆ || 


ಸೂತಮುನಿ ಶೌನಕರಿಗತಿಶಯ | ಪ್ರೀತಿಯಲಿ ಶಿವಸಂಹಿತೆಯ ಪರ | 
ಮಾತುಮನ ದಯದಿಂದ ಪೇಳಿರ | ಲಾ ತಪೋಧನರೊಳಗುರೆ ! ಭಕ್ತಿ 
ಯಿಂದ || ೧ !! ಒಂದು ದಿನ ಕೈಮುಗಿದು ಶೌನಕ ! ನೆಂದ ಸೂತನೊಳೆಲೆ 
ಮುನೀಂದ್ರನೆ ! ಚಂದ್ರಶೇಖರನಾತ್ಮಭವ ಗುಹ | ಹಿಂದೆ ಸಂಯುಗ 
ಮಧ್ಯದಿ ! ಖಾತಿಯಿಂದ || ೨ | ಶೂರಪದ್ಯಾದ್ಯಖಿಲ ದನುಜರ ! ವಾರ 
ಗಳ ಬರಿಗೈದುದರ ವೃ | ತಾರಿಜೆಯ ಬಳಿಕೊಲಿಸಿದೆನ್ನುವ ! ಚಾರು 
ಕಥನವ ನಮ್ಮೊಳು!` ವಿಸ್ತರದಲಿ || ೩ || ಚಂದದಿಂದುಸುರೆನಲು ಕೇಳರ | 
ವಿಂದನೇತ್ರನ ಪಾದಕಮಲ ! ದ್ವಂದ್ವವನು ನೆನೆದುಸುರ ತೊಡಗಿದ ! 
ನಂದು ನಗುತ ಸೂತನು || ೪ || 


| ವಾರ್ಧಿಕ 


ಪರಮಋಷಿಕುಲವಂದ್ಯರಿರ ಕೇಳಿರಬ ಜಗೆ ! ವರ ಮರೀಚಿಯು 
ಪುತ್ರನಾದನತಿಪೂರ್ವದೊಳ! ಗಿರದೆ ಬಳಿಕವನಿರುದ್ಭವಿಸಿದಂ ಕಾಶ್ಯಪಂ 
ಮತ್ತವಂ ಮಾಯೆಯೆನುವ || ತರುಣಿಯಲಿ ಪಡೆದ ಗಂಡಂ ಮೂರ 
ಪೆಣೆಂದ ! ಹಿರಿಯನವರಲಿ ಶೂರಪದ್ಮನೆಂಬವರಾರಿ ! ಎರಡನೆಯವಂ 
ಸಿಂಹವಕ್ಕೆ ಮೂರನೆಯಾತ ತಾರಕಂ ಕಡೆ ಗಜಮುಖಿ || ೧ || 


4 | ಶೂರಪದ್ಮಾಸುರ ಕಾಳಗ 


ಮೃಡನ ಮನ ಮೆಚ್ಚಿಸುತ ಸಾವಿರದ ಮೇಲೆಂಟು | ಜಡಜಜಾಂಡವನಾಳ 
ದೊರೆತನವ ವಿಬುಧರಂ ! ಬಿಡದೆ ಜಯಿಸುವ ಶಕ್ತಿ ಶಿವಪುತ್ರನಿಂದಲ್ಲದನ್ಯರಿಂ 
ತಮಗೆ ನಿಜದಿ !! ಕಡೆಗಾಲವಿಲ್ಲೆಂಬ ವರಗಳಂ ಸಹಿತಾಗಿ | ಪಡೆದು 
ದಿವಿಜರ ಗೆಲ್ಲು ವೀರ ಮಾಹೇಂದ್ರಾಖ್ಯ | ಕಡು ಚಂದವಾದ ನಗರವ 
ಲವಣಶರಧಿಯಲ್ಲಿ ನಿರ್ಮಿಸುತ್ತಾಳುತಿರ್ದ || ೨ | | 


|| ಭಾಮಿನಿ || 


ಚಿತ್ತಶುದ್ದರು ಕೇಳಿ ಬಳಿಕಾ | ಮತ್ತಖಳರೊಳು ತಾರಕನು ಮದ | 
ವೆತ್ತು ಗುಹನೊಳು ಕಾದಿ ಮಡಿದಾ ವಾರ್ತೆಯನು ಶೂರ|| ಸತ್ಯವಾಗರಿ 
ತಯೂ ತಮ್ಮನ! ವ್ಯರ್ಥ ಕೊಲಿಸಿದರಲ್ಲಮರ್ತ್ಯರು ! ಯತ್ನ ಮುಂದಿನ್ನಾ 
ವುದಿದಕೆಂದೆಣಿಸುತಿರುತಿರ್ದ || ೧ || 

|| ಕಂದ | .. 


ಇತ್ತಲು ಮಘವಂ ನಾಕದೆ ! ಅತ್ತಿರಲೋಲಗ ಬೆಡಗಿನೋಳಲ್ಲಿಗೆ 
ಭರದಿಂ | ಮಿತ್ರಜ ಮೊದಲಾದವರರ ಮೊತ್ತವು ಬರಲುರೆ ಮನ್ನಿಸಿ 
ನುಡಿದಂ ಸುರಪಂ || ೧ || 

|| ಭೈರವಿ ರಂಪ || 
ಗಂಧವಾಹಾದಿ ಸುರ | ಸಂದಣಿಗಳಿರ ನಿಮೊ 1 ಳಿಂದೊರೆವ 
ಮಾತನತಿ | ಚಂದದಲಿ ಕೇಳಿ || ೧ || ಶೂರಪದ್ಯಾದಿ ಖಳ | ವಾರದೊಳ 
ಗಿಂದೊಬ್ಬ | ತಾರಕನು ಮಡಿದ ಮದ| ನಾರಿಜನ ಕೆಣಕಿ || ೨ || ಮಡಿದ 
ದಾನವಗೆ ನೋ | ರ್ಮಡಿ ಶೌರ್ಯರಿರುವ | ದಡಿಗರದರಿಂ ಕೇಳಿ! 
ನುಡಿವ ಮಾತುಗಳ || ೩ || ತಮ್ಮನಿಗೆ ಮರಣ ನ 1 ಮ್ಮಿಂದ ದೊರಕಿತ್ಸೆ 
ನುತ ! ಹಮ್ಮಿನಲಿ ಕೆಣಕದಿರ | ನಮ್ಮ ನಾ ಖಳನು 1 ೪ | ಅರಿಗಳಿ 
ಲ್ಲೆಂಬ ಘನ | ಭರಿತನದದಿಂದ ಮೈ ! ಮರೆತಿರದಿರೆನೆ ಮಿಕ್ಕ | ಸುರ 
ರೆಂದರವಗೆ || ೫ || 


ಶೂರಪದ್ಮಾಸುರ ಕಾಳಗ | 5 


- ಕೇದಾರಗೌಳ ರುಂಪೆ !! 
ಸುತ್ರಾಮ ಕೇಳು ಕೇಳು1 ರಣಕೆ ದಂ | ಡೆತ್ತಿ ಬರಲಿನ್ನರಿಗಳು || ಹತ್ತಿ 
ಕೆಡಹುವೆವವರನು 1 ಚಂಚಲದ | ಚಿತ್ರಗಳ ಬಿಡಿ ಬಿಡಿನ್ನು || ೧ || ಮರೆ 
ತಿರ್ದರೇನು ಮೈಯ | ದಾನವರ | ನೆರವಿ ಬರಲಿನ್ನು ಜೀಯ || ಹರನ 
ಶ್ರೀಚರಣದಯದಿ | ಶತ್ರುಗಳ | ಶಿರವನರಿವೆವು ಯುದ್ದ ದಿ || ೨ ಸುರ 
ರೆಂದ ನುಡಿಯ ಕೇಳು | ಪುರುಹೂತ| ಹರುಷಗಳ ಮನದಿ ತಾಳು || 
ತೆರಳಿ ನೀವೆಲ್ಲರನ್ನು 1 ಕರೆಸಿದರೆ | ಬರುವುದೆನುತೊರೆದವರನು || ೩ || 


|| ಭಾಮಿನಿ || 


ಗೋತ್ರಹರನಿಂತೆನಲು ಕೇಳ್ತಾ | ವಾತಮುಖ್ಯಾಮರರು ಪುಳಕಿತ | 
ಗಾತ್ರರಾಗುತ್ತಾಗ ಬೀಳ್ಕೊಂಡೊಡನೆ ಪೋಗಿ || ರಾತ್ರಿ ಸಂಚಾರಕರ 
ಭಯವ ತ್ರಿ | ನೇತ್ರ ಪರಿಹರಿಸೆಂದು ನಿರತದಿ | ಸ್ತೋತ್ರವಂ ನೆರೆ 
ಗೆ ವುತಿರ್ದನು ಸುಖದಿ ಸುರಪಾಲ | ೧ || 


| ಕಂದ | 


ಋಷಿಗಳು ಕೇಳಿತ್ತೊಂದಿನ | ನಿಶಿಚರಪತಿ ಶೂರಪದ್ಮನುಂ ಮದ 
ದಿಂದಂ !! ಮಿಸುನಿಯ ಪೀಠದೊಳೋಲಗ | ಸಸಿನದೊಳಿತಾಸುರರ 
ಕರೆದುಸುರಿದನಾಗಂ || ೧ || 

|| ಭೈರವಿ ಝಂಪೆ || 
- ಚಿತ್ರವಿಟ್ಟಿಂದೆನ್ನ ಮಾತ ಕೇಳಿರಿ ಸಿಂಹ | ವಕ್ಕಾದಿ ವೀರ 
ದಾನವರು !! ವೃತಾರಿ ಮೊದಲಾದ ದಿಗಧಿಪರು ಗೈದ ಘನ | 
ಯತ್ನ ಕೇಳಿದಿರೆ ಎಲ್ಲವರು || ೧ !! ಬವರ ಮುಖದೊಳಗೆಮ್ಮ 
ತಾರಕನು ನಿರ್ಜರರ | ನಿಹಗಳ ನೆಬ್ಬಟ್ಟಲವನ | ಹರಣವನು 
ಸುರವರರು ಷಣ್ಮುಖಂಗೆಚ್ಚರಿಸಿ | ಜವದೊಳಾ ಶಿವಕುಮಾರಕನ || ೨ || 


6 | ಶೂರಪದ್ಯಾ ಸುರ ಕಾಳಗ 


ನಿಲ್ಲದೆಟ್ರೊಡಗೂಡಿ ಕರೆತಂದು ಕಾಳಗಕೆ | ನಿಲ್ಲಿಸುತ್ತೊಡನೆ ತಮ್ಮ 
ನನು || ಕೊಲ್ಲಿಸಿದರೆಂಬ ವಾರ್ತೆಯ ಕೇಳೆ ಕಷ್ಟ ಬಂ | ತಲ್ಲ ಸುರರಿಂದ 
ನಮಗಿನ್ನು || ೩ || ವೃತಾರಿಯಿಂದಲ್ಲದಿನ್ನು ಮಿಕ್ಕುಳಿದಿರ್ದ | ಮರ್ತ್ಯರು 
ಗಳಿಂದಲೀ ಪರಿಯ । ಕೃತ್ಯ ಸರ್ವಥಾ ಬಂದುದಲ್ಲಿದಕ್ಕೀಗಲಾ | 
ಸುತ್ರಾಮನಿಂಗೆ ಶರಮಳೆಯ || ೪ || ಹೊಡೆದು ಕಾರಾಗಾರಗಟ್ಟುತಲಿ 
ಮತ್ತವನ | ಮಡದಿಯನು ನೀವು ಹಿಡಿತಂದು !! ಕೊಡಲನುಜನನ್ನು 
ಸುರಪತಿ ಕೊಲ್ಲಿಸಿದನೆಂಬ | ಒಡಲುರಿಯು ನಿಂದುದೆನಗಿಂದು || ೫ | | 


| ಭಾಮಿನಿ | | 
ಏಳಿರದರಿಂದೀಗಲೇ ಬಿ | ಶ್ಲಾಳುಗಳು ಜೋದರರು ರವರು! 
ಏಳಿರತಿರಥರುಗಳು ಕಾಲಾಳುಗಳು ನೀವೆಲ್ಲ !! ಕಾಲ ಕಳೆಯದೆ ಪೋಗುತಾ 
ಸುರ | ಪಾಲಕನ ಸೆರೆಗಿಕ್ಕುತವನನು | ಕೂಲೆಯನು ಹಿಡಿತ ರೆನು 
ತಂದಿತ್ತನಪ್ಪಣೆಯ || ೧ : 

|| ವಾರ್ಧಿಕ್ಯ | 
- ಗಂಡುಗಲಿ ವರ ಶೂರಪದ್ಯಾಖ್ಯನಿಂತು ಖಳ 1 ತಂಡಕಿಂತಪ್ಪಣೆಯ 
ಕೊಡಲಲ್ಲಿ ನೆರೆದ ದೊ 1 ರ್ದಂಡಿ ದೈತ್ಯಾಗ್ರಣಿಗಳೆದ್ದು ತಾ ಮುನ್ನ 
ನಾ ಮುನ್ನೆಂದು ಗಜಬಜಿಸುತ || ಶುಂಡಾಲತುರಗರಥವೇರ್ದು ಭೇರಿ 
ಮೃದಂಗ | ಡಿಂಡಿಮಂಪಟಹಡಕ್ಕೆ ಡೆಡಾಡಿಗಳ ರವದಿ | ಪುಂಡರೀಕಛವಾಂಡ 
ವಿಂದೊಡೆಯದಿರದೆಂಬ ಡಂಬರದಿ ಪೊರಮಟ್ಟರು || ೧ || 


| ಭಾಮಿನಿ | | 
ತಾಪಸರು ನೀವ್ ಕೇಳಿರಿಂತೀ ! ಕೋಪದಲಿ ಖಳ ಶೂರನೆಳೆ 
ತರ 1 ಲಾ ಪುರಂದರನರಸಿಯಿದ್ದೆಡೆಗಧಿಕ ಮಾರ್ಬಲವ || ಪಾಪಕಳುಕದೆ 
ಕಳುಹಿಸಿದನೆಂ ! ದಾ ಪರಿಯ ಕೇಳ ವನ ಸತಿ ಘನ ! ತಾಪದಿಂದ್ರೆ 
ತಂದು ನುಡಿದಳು ಕಾಂತಗೋಂದಿಸುತ !! ೧ !! 


ಶೂರಪದ್ಮಾಸುರ ಕಾಳಗ | 7 


| ಕೇದಾರಗೌಳ ಅಪ್ಪ || 


ಸುರರಾಜದಲ್ಲಣ ಕೇಳಿ೦ತು ಸುರಪನ | ಸೆರೆಮನೆಯೊಳಗಿರಿಸಿ || 
ತರುಣಿ ಶಚಿಯ ನೀನು ತರಿಪ ಯತ್ನವನಿಟ್ಟ ಪರಿ ಕೇಳೆ ನೆಲೋ ಸಹಸಿ || ೧ || 
ಗಂಡನಿಗಿದಿರಾಗಿ ನಿಂತುಸುರುವಳತಿ | ದಿಂಡೆಯೆಂದೆಣಿಸದಿರು । ಕಂಡದ್ದು 
ನುಡಿವೆನು ಮನದಲಿ ಕೋಪವ | ಗೊಂಡು ನೀ ಜರೆಯದಿರು || ೨ || 
ಅನ್ಯರಂಗನೆಯರ ನೆಳೆತರಿಸುವದಿದು | ಬಣ್ಣವೆ ನಿನಗೆ ಪ್ರೀತ| ಎಣ್ಣದಿ 
ರೀಪರಿ ಕೃತ್ಯವ ಬಿಡು ಮಾತ | ಮನ್ನಿಸು ಪ್ರಾಣಕಾಂತ || ೩ || ವರಿ 
ಸಿರ್ದ ಸ್ತ್ರೀಯರಲ್ಲದೆ ವಿಕ್ಕ ಸ್ತ್ರೀಯರ! ತಿಳಿಯಬೇಡವೆ ತನ್ನನು|| 
ನಲವಿನಿಂದಲಿ ಪೆತ್ತ ಮಾತೆಗೆ ಸರಿಯೆಂದು | ಚೆಲುವನೆ ಮನದಿ 
ನೀನು || ೪ || ಮಾತೆಯರಿಬ್ಬರಾದರು ನಿನಗಾ ಪುರು | ಹೂತನಿಗ 
ನೊಬ್ಬ !! ಪ್ರೀತ ಕೇಳದರಿಂದ ಶಚಿ ಯೋನಾಯ್ಕೆನ್ನುವ ರೀತಿಯ 
ಗ್ರಹಿಸು ಸ್ವಲ್ಪ || ೫ | | 

|| ಭಾಮಿನಿ ! 


ಅಂಗವಲ್ಲಿದು ರಮಣ ಪರವಧು | ವಿಂಗೆ ಸೊಗಸುವ ಬುದಿ 
ಪಾತಕ | ಸಂಗಡಿಸದಿಹುದೇ ವಿಚಾರಿಸಿ ನೋಡು ಬಳಿಕಿನ್ನು ! ಹಿಂಗುವುದು 
ಸಿರಿ ಧರೆಯ ಜನರುರೆ | ಭಂಗಿಸುವರಪಕೀರ್ತಿವಧುವಿಂ ! ಗುಂಗುರವೆ 
ನಿನ್ನೊಲಿಸಬೇಡೆಂದೆರೆದಳಬುಜಾಕ್ಷಿ || ೧ || 

| ಭೈರವಿ ಅಷ್ಟ || 
ಪದ್ಮಕೋಮಲೆಯೆಂದುದ ! ಕೇಳುತ ಶೂರ! ಪದ್ಯ ಗಜರಿ ನುಡಿದ || 
ಬುದ್ದಿ ಪೇಳುವರೀಗ ಬಂದೆಯ ಒಳಗೆ ನೀ ! ನಿದ್ದು ಕೋ ಪೋಗಿ 
ಸೀದ || ೧ || ಇಂದ್ರನ ರಾಣಿಯನು ! ಸೆರೆ ಹಿಡಿ | ತಂದರೆ ನಿನಗೆ 
ಏನು || ಕುಂದು ಬಾರದು ನಿನ್ನ ಸುಖಗಳಿಗೆಲೆ ನಿಜ ! ವೆಂದರಿ ಮನದಿ 
ನೀನು ! ೨ || ಪರರ ನಾರಿಯರುಗಳು ಹೆತ್ತಬೈಗೆ | ಸರಿಯೆಂಬ 


8 | ಶೂರಪದ್ಮಾಸುರ ಕಾಳಗ 


ಭಾವಗಳು || ತರುಣಿ ನೀನಿರಬೇಕೆಂದೆಯ ಶಚಿ ಬೇರೆಂಬ | ಪರಿ 
ಯಾರಿಗಿಹುದು ಪೇಳು || ೩ || ತಂದೆಯ ನೆಂಟತನ | ನುಡಿದೆ ನಿನ್ನ ! 
ದೊಂದಿದು ಹುಚ್ಚುತನ || ತಂದೆಯಯ್ಯನ ಪಿತ | ನಿಂದಾಯು 
ಸೃಷ್ಟದ| ರಿಂದಲಿ ಬಿಟ್ಟೆ ನಿನ್ನ || ೪ || 

|| ಭಾಮಿನಿ || 


ಗಂಡನಾಡಿದ ನುಡಿಯ ಕೇಳ್ತಾ ! ಪುಂಡರಿಕಕೋಮಲೆಯು ಮೌನವ 1 
ಗೊಂಡು ಸರಿಯಲ್ಕಿತ್ತ ಖಳ ಸರಿದನು ಗೃಹಾಂತರಕೆ || ಚಂಡ ಭುಜಬಲ 
ಶೂರನನು ಬೀ | ಲೈಂಡ ದೈತ್ಯರು ಸ್ವರ್ಗಕ್ಕೆವುದ ! ಕಂಡು ಸುರಪಂ 
ಗೊರೆವೆನೆನ್ನುತೈತಂದ ನಾರದನು || ೧ || 


! ಸಾಂಗತ್ಯ ರೂಪಕ ! 
ಅಭ್ಯವನುಳಿದು ಬಹನೆ ಶರದೃತುವಿನ | ಶುಭ್ರಾಂಶು ಕಡೆಗೆಂಬ 
ತೆರದಿ !! ವಿಭ್ರಾಜಿಸುತ್ತ ನಾರದ ಬರಲನಿಮಿಷರ್‌ | ವಿಭ್ರಮಿಸಿದರಾ 
ರಂದೆನುತ || ೧ !! ಹೋ ಹೋ ನಾರದರೆಂದು ತಿಳಿವುತಾಕ್ಷಣ ಮೇಘ | 
ವಾಹನ ಸುರರುಗಳಲ್ಲಿ 11 ಬೇಹವರನು ಕೂಡಿ ಕರೆತಂದು ಪೂಜಿಸು | ತಾ 
ಹರಿಜನೊಳೆಂದ ಸುರಪ || ೨ || ಎತ್ತಣಿಂದೈತಂದುದಿನ್ನು ಮುಂದಣ 
ಸ್ವಾರಿ ವತ್ರಣವಿನ್ನೆ ನೊಳೆನುವ !! ವರ್ತಮಾನಗಳೇನುಂಟದ ಪೇಳಿರೆಂದು 
ವಿ | ಧಾತ್ರ ಜನೊಡನೆ ಕೇಳಿದನು ||೩ | ಪುರುಹೂತನಾಡಿದ ನುಡಿಯ 
ನಾರದ ಋಷಿ | ವರನು ಕೇಳುತ ಸುರಪತಿಯ 11 ಕರ ಪಿಡಿದೇಕಾಂತ 
ಸ್ಥಳಕ್ಕೆ ದಿ ಮತ್ತವ | ಗರುಹಿದ ತಾ ಬಂದ ಪರಿಯ || ೪ || 


|| ನವರೋಜು ಏಕ || 
ಲಾಲಿಸು ಲಾಲಿಸು ವಚನ | ಸುರ | ಪಾಲ ಸಿಂಧುರಗಮನ||ಕೇಳಿದೆ 
ಯಲ್ಲೇನ್ ಬಂದುದೆಂದೆನುತದ ! ಪೇಳುವೆನೆಲೆ ಎಲೆ ಬಾಲಕನಿನ್ನೊಳು||೧|| 


ಶೂರಪದ್ಮಾಸುರ ಕಾಳಗ / 9 


ಧುರದಿ ತಾರಕಾಸುರನ ! ಗುಹ | ಮುರಿದ ವಾರ್ತೆಯನವನ || 
ಹಿರಿಯಣ್ಣನು ತನ್ನ ಚರರಿಂದರಿತದ | ಕೊರೆದುದು ನೀನವ | ಧರಿಸವ 
ರಾಧಿಪ | ೨ || ದಿವಿಜರೊಳು ಸುರನಾಥ | ಸಹ | ಭವನ ಕೊಲ್ಲಿಸಿದಾತ| | 
ಹವಣವರಿತೆ ಸುರ | ನಿವಹದೊಳಗೆ ಬಲು | ದವಲನವನೆನು | 
ತವುಡನು ಕಚ್ಚುತ || ೩ || ಒಡನೆ ನಿನ್ನನು ಸೆರೆಗೆ | ಕ್ಷಣ | ತಡೆಯದೆ 
ದೂಡುತ ಕಡೆಗೆ | ಬಿಡದಿಂದ್ರಾಣಿಯ | ಹಿಡಿದು ತನಗೆ ತಂದು | 
ಕೊಡಿರೆನ್ನುತ ತನ್ನ ಪಡೆಗಿ ನೇಮವ | ೪ || ಇಲ್ಲಿರಬೇಡದರಿಂದ | 
ಸು | Yಲ್ಲ ಕೇಳೆಲೊ ಕಂದ || ವಲ್ಲಭೆ ಸಹಿತ ನೀ ನೆಲ್ಲಿಗಾದರು ಪೋಪು| 
ದೊಳ್ಳೆಂದೆನುತ ಮುನಿ | ಸೊಲ್ಲಿಸಿ ನಡೆದನು !! ೫ || 


|| ಭಾಮಿನಿ || 


ವೃತ್ರರಿಪುವಿನೊಳಿಂತೊರೆದು ಶತ | ಪತ್ರಜಾತ್ಮಜ ಹಂಸೆಯಡ 
ರುತ | ಸತ್ಯಲೋಕವ ಸೇರಲಿತ್ತಲು ಸುರಪತಿಯು ತನ್ನ || ಚಿತ್ರದಲಿ 
ಕಡು ನೊಂದು ಬಾಯಾ | ರುತ್ತ ಮಿಗೆ ಕಳವಳಿಸುತಿದಕಾ ! ಯತ್ನ 
ಮುಂದೇನೆನುತ ಮಮ್ಮಲ ಮರುಗುತುಸುರಿದನು H ೧ || 

| ಸಾಂಗತ್ಯ ರೂಪಕ || 
- ಶಿವ ಶಿವ 'ಪೋಗಿ ನಾನಾರಿಗೆನ್ನಲಿ ಹರಿ | ಬವಗಳೀ ಪರಿ ದೊರಕಿ 
ತಲಾ || ಭವನಾಣೆ ತ್ರಿದಿವದೊಳಿಲ್ಲಾಸೆ ಎನಗೆ ದಾ | ನವರಿಂದ ಸಂದಿ 
ತಿಂದಿನಲಿ || ೧ | ನಿಲ್ಲಲಿ ಸಮರಕೆ ಕಾದಲಿ ಸರಿಸಮ | ದಲ್ಲಿ ಬಳಿಕ ಎನ 
ಖಳರು!! ಕೊಲ್ಲಲಿ ಬೇಕಾದರಿಡಲಿ ಕಾರಾಗೃಹ | ದಲ್ಲಿದಕ್ಕೆಲಂಜೆ ನಾನು ||೨|| 
ಮಡದಿಯ ಸೆರೆಯನ್ನು ಹಿಡಿತನ್ನಿರೆನ್ನುತ್ತ | ನುಡಿದಿಹನಂತಲ್ಲ ದುರುಳ || 
ಕಡುಕಷ್ಟ ಬಂತಿಂಥ ನಡತೆ ಕಂಡರಿಯೆನು | ಜಡಜಸಂಭವನ ಸೃಷ್ಟಿಯಲಿ||೩|| 
ತಾರಕನುಪಟಳವನು ಸುರರೆಲ್ಲರು | ದೂರಲಿಲ್ಲವೆ ಪೋಗಿ ಶಿವಗೆ | ಶೂರ 
ಪದ್ಮನಿಗೆನ್ನೊಬ್ಬನ ಮೇಲಿಷ್ಟರ ವೈರ | ತೋರಿದುದಧಿಕ ವಚ್ಚರಿಯು ||೪ || 


10 / ಶೂರಪದ್ಮಾಸುರಕಾಳಗ 


ವ್ಯರ್ಥವಿನ್ನೊಬ್ಬರ ದೂರಲೇತಕೆ ಶ್ರೀ ಶ್ರೀ 1 ನೇತ್ರನೇ ಖಳರು 
ಕೇಳೊರವ | ಇತ್ತು ನಮ್ಮನು ಕೆಡಿಸಿದನಿನ್ನು ಮುಂದಿನ | ಯತ್ನವ 
ಕಾಣೆನೇನೊಂದ || ೫ || 

_|| ಭಾಮಿನಿ || 
ಕೆಟ್ಟೆ ನಾನಲ್ಲಯ್ಯೋ ಸ್ವರ್ಗದ | ಪಟ್ಟದಧಿಪತಿಯಾಗಿ ದೈತ್ಯರ | ಪೆಟ್ಟ 
ತಿಂದತಿ ಬಳಲಿದೆನು ಮೊದಲೀಗ ಕಡೆಗೆಂದ || ಪಟ್ಟದರಸಿಯ ಕಳಕೊಳುವ 
ಬಹು | ಕಪ್ಪಕಾಲಗಳೊದಗಿತಿನ್ನೇನ್ | ಬಟ್ಟೆ ಮುನ್ನೆನಗೆಂದು ದುಗುಡ 
ದೊಳಿರ್ದ ಸುರನಾಥ || ೧ | | 

|| ಕಂದ ! 
ಇಂತಮರೇಂದ್ರಂ ಮೌನವ | ನಾಂತುರೆ ಕುಳಿತಿರೆ ಸತಿ ಶಚಿ ಕಂಡಾ 
ಭರದಿಂ || ಕಾಂತನ ಬಳಿಯಂ ಸಾರುತ | ಲಿಂತೊದಳು ಮೃದುಸ್ಮಿತವಚ 
ನದೊಳಾಗಲ್ || ೧ !!. 

|| ಕಲ್ಯಾಣಿ ಏಕ || 
- ಪ್ರಾಣಕಾಂತನೆ ಲಾಲಿಸು | ದುಗುಡವ ತಾಳು । ದೇನೆಂಬುದನು 
ತಿಳಿಸು || ಹಾನಿಯೇನೊದಗಿದು| ಕರುಣದೊಳಾಡು | ಯೆನ್ನಲ್ಲಿ ಮಾತ 
ನೊಂದು || ೧ | ನಡೆಸದೆ ವಾತ ನಿನ್ನ | ಮಿಕ್ಕಿನ ಸುರರು | ನಡೆವರೆ 
ಮೀರಿ ರನ್ನ ಪಡೆದ ಗಜರಿದನೆ | ಕಷ್ಟದ ನುಡಿಯ | ನುಡಿದಳೆ 
ತಾಮ್ ಸುಮ್ಮನೆ1 ೨!! ದುಷ್ಟ ದಾನವರುಗಳ | ಭಯಗಳು ಬಂದು | 
ತಟ್ಟಿ ಕೊಂಡಿತೆ ಬಹಳ || ಪಟ್ಟದರಸ ಸುಮ್ಮಗೆ| ಕುಳಿತರೆ ಮನದ | 
ಗುಟ್ಟೆಂತರಿವುದೆಮಗೆ || ೩ || 

|| ಭಾಮಿನಿ | | 
ವಲ್ಲಭನೆ ಕೇಳದರಿನಿಂದಲಿ | ತಳು ಚಿಂತೆಯ ಬಂದ ಕಷ್ಟಗ| 
ಬೆಲ್ಲವನು ಪೇಳೆನುತಲೀ ಸತಿಯು ಪೂರುಷನ || ಗಲ್ಲವನು ಪಿಡಿದಲಗುತ 
ಪ್ರತಿ| ವಲ್ಲ ನುಡಿ ನೀನೆನಲು ಕೇಳು | ತುಲ್ಲಲೋಚನೆಯೊಡನೆ 
ನುಡಿದನು ಸುರಪ ಮನದಿರವ || ೧ || 


ಶೂರಪದ್ಮಾಸುರ ಕಾಳಗ | 11 


|| ಮಧುಮಾಧವಿ ಏಕ || 


ಕೇಳು ಲಾಲಿಸು ಶಚಿಯ ಮಾತನೇನಿಂದು | ತಾಳಿದ ದುಗುಡ 
ವೇನೆಂಬೆಯ ಬಂದು | ಪೇಳುವೆ ನಿನ್ನೊಳಾದರೆ ನಾನೀಗೆನುತ | ಖಳ 
ರುಪದ್ರವವೆಂದ ಪುರುಹೂತ ! ೧ ॥ ಪುತ್ರರೆನ್ನಯ್ಯಗೆ ಶೂರಪದ್ಮಾದಿ | 
ದೈತ್ಯರುದ್ಬವಿಸಿದರವರೊಳಾಹವದಿ || ಸತ್ತನು ತಾರಕನೆಂಬ ದಾನವನು || 
ಚಿತ್ರ ಜಾರಿಜನೊಳು ಗೈದು ಯುದ್ದವನು || ೨ || ತಮ್ಮನ ಮರಣವ 
ಕೇಳವನಣ್ಣ | ಹೆಮ್ಮೆಯೊಳುಸುರಿದನಂತೆ ಮೈಗಣ್ಣ || ಕಮ್ಮಗೋಲಾರಿ 
ಯಾತ್ಮಜಗೆಂದನುಜನ | ಸುಮ್ಮನೆಕೊಲಿಸಿದಲದರಿಂದಲವನ || ೩ 11 ಸೆರೆಕಿಗ್ಗಿ 
ಶಚಿಯನು ಹಿಡಿತನ್ನಿರೆಂದು | ವರ ಶೂರಪದ್ಮ ತನ್ನ ಯ ಸೈನ್ಯಕಿಂದು || 
ಕರೆದಿತ್ತ ವೀಳ್ಯವನೆಂದು ನಾರದನು | ಒರೆದು ಪೋದನು ಬಂದು ಎನ್ನೊಡ 
ನಿಂತು || ೪ | ನಿಲ್ಲುವದನುಚಿತವಿಲ್ಲಿ ನಾವಿನ್ನು ! ಎಲ್ಲಿಗಾದರು ಪೋಗಿ 
ನಮ್ಮ ಜೀವವನು || ಚಲ್ಲಂತೆ ಸಲಹಿಕೊಳ್ಳುವದೊಳ್ಳಿತೆನುತ | ವಲ್ಲಭೆಯೊಳು 
ಪೇಳಲವಳೆಂದಳಳುತ || ೫ || 


!! ಭಾಮಿನಿ || 


ಹರಣವಲ್ಲಭ ಕೇಳು ದೈತ್ಯರು | ದೊರೆಗಳೆನಿಸಲಿ ನಾಕಕಿಲ್ಲಿರು 
ತಿರುವ ವಸ್ತುವ ಸೂರೆಗೊಳ್ಳಲಿ ನಾವು ಯೋಚಿಸುತ | ಇರುವದು 
ಚಿತವಿದಲ್ಲಿ ಮಾನವ | ಕರುಣದಿಂ ಸಲಹೆಂಬ ತನ್ನ ಯ | ತರುಣಿಯಂ 
ಕೊಡುತ್ತ ಹೊರಟನು ಸುರಪನಳಲುತಲಿ || ೧ || 


| | ಶಂಕರಾಭರಣ ಮಟ್ಟೆ || 


ಭೂರಿನೇತ್ರನಿಂತು ತನ್ನ | ನಾರಿಯನ್ನು ಕೂಡುತೆದ್ದು | ಜಾರಲಿ 
ಲೇನನೆಂಬೆ | ನಾರುಭಟಿಸುತ 11 ಶೂರಪದ್ಮನಟ್ಟಿದಸುರ | ವಾರ ನಿಲ್ಲದವ 
ರಾವತಿಗೆ ! ಸಾರಿ ಮತ್ತೆ ಮುತ್ತುತೆಂದ | ಧೋರಣಿಸುತ || ೧ || 


12 | ಶೂರಪದ್ಮಾಸುರ ಕಾಳಗ 


ಮೃಡನಕುವರಗರುಹಿ ನಮ್ಮ ! ಒಡೆಯನನುಜ ತಾರಕನ್ನ | ಕೆಡಹಿದಧ 
ಮನಿಂದ್ರನೆಂಬ | ಕಡು ಮದಾಂಧನ || ಹುಡುಕಿ ಕಂಡು ಸೆರೆಗೆ ನೂಕು | 
ತೊಡನೆ ಶಚಿಯ ಪಿಡಿದುಕೊಂಡು ! ನಡೆವ ಬೇಗೆನುತ್ತಲಿಂತು | 
ಗಡಬಡಿಸಿದರು || ೨ || ಮತ್ತೆ ಭಯದೊಳೋಡುವವರ | ಮೊತ್ತವನು 
ಕಂಡು ಬೆನ್ನ | ಹಕ್ಕಿ ಪೋಗಿ ಪಿಡಿದು ಬಳಿಕ | ವೃತ್ರವೈರಿಯ ಹೊತ್ತು 
ಗಳೆಯದೀಗತೋರ್ದ | ರರ್ತಿಯಿಂದ ಬಿಡುವೆ ನಿನ್ನ | ಸತ್ಯವಾಕ್ಯವಲ್ಲ 
ದಿರಲು ವ್ಯರ್ಥ ಕೆಡುವಿರಿ || ೩ !! ಎಂದು ಹೇಳುತ್ತವರರನ್ನು | ಹಿಂದು 
ಮುಂದಕ್ಕೆಳೆದು ಕಾಲಿ | ನಿಂದಿದ್ದು ನೂಕಿ ಬಳಿಕ | ಮಂದಮತಿಗಳು || 
ಮುಂದುವರಿದುಕೋಪದಿಂದ | ಸಂದುಗೊಂದುಗಳಲಿ ದೇ | ವೇಂದ್ರನನ್ನು 
ಪುಡುಕುತಿರ್ದ | ರೊಂದುಗೂಡುತ ||೪|| ಹಲವು ಪರಿಯೊಳಿಂತು ಪುಡುಕಿ | 
ತಿಳಿಯದಿರಲು ಮತ್ತೆ ಖಳರು | ಬಳಲಿ ತೊಳಲಿ ಬಳಿಕ ತ | ಮೊಳಗೆ 
ಯೋಚಿಸಿ || ಬಲ ವಿನಾಶ ತರುಣಿಸಹಿತ | ತಿಳಿಯದಂತೆ ಹಾ ನೆಂದು | 
ಖಳರು ಪೇಳುತಿಂತು ಬಳಿಕ ! ತಳುವದೆಂದರು || ೫ || 


!! ಭಾಮಿನಿ !! 
ಶರಧಿಯೊಳಗಡಗಿದರೆ ದೇಹವ | ಮರೆಸಿ ಧರೆಗಿಳಿದೋಡಿದರೆ 
ಸರ | ಸಿರುಹಭವಕಮಲಾಕ್ಷಮುಖ್ಯರ ಮರೆಯ ಸೇರಿದರೋ | ಒರವ 
ನಾವಿದ ಪೋಗಿ ಶೂರಗೆ | ತೆರನ ಬೇರಿಲ್ಲೆಂದು ! ಸರ್ವರು ತಿರುಗಿ 
ಬಂದಿಂತೆಂದರಾವ್ವಂಗೆರಗುತಾ ಕ್ಷಣದಿ || ೧ | | 

|| ಮುಖಾರಿ ಏಕ || 
ನುಡಿಯ ಲಾಲಿಸು ದಾನವೇಂದ್ರ ಖಳಕುಲಚಂದ್ರ | ನುಡಿಯ ಲಾಲಿಸು 
ದಾನವೇಂದ್ರ || ಪಲ್ಲ !! ಒಡೆಯರಮ್ಮೊಡನೆಂದ ತೆರದಿ 1 ದೈತ್ಯರ ಮಹಾ | 
ಪಡೆಗಳೊಂದಾಗಿ ನಾವ್ ಭರದಿ ! ತಡೆಗಿಡೆ ಮಾಡದೆ | ಖಡುಗಕಠಾರಿಯ | 
ಪಿಡಿವುತ ಹಸ್ತದಿ | ಪೊಡೆವಿಯ ನೆರೆ ಬ್ಯಾ | ಬಿಡುವಂತೆ ಬೊಬ್ಬೆಯ ! 
ಕೊಡುತಲಿ ತಡೆಯದೆ | ನಡೆದಮರೇಂದ್ರನ | ದೃಢಪಟ್ಟಣವ || ೧ || 


ಶೂರಪದ್ಮಾಸುರ ಕಾಳಗ / 13, 


ಮುತ್ತಿಕೊಂಡೆವು ನಾಲ್ಕು ಕಡೆಯ 1 ನಾವೆಲ್ಲ ಘನ ಪ್ರ | ಯತ್ನದಿಂದಲಿ 
ಸುರಪತಿಯ | ಹೊತ್ತುಗಳೆಯದಲೆ ಎತ್ತಲು ಹುಡುಕಿ ಬೇ ! ಸತ್ತರು. 
ಕಾಣದೆ 1 ಮತ್ತಾ ಕ್ಷಣ ಸುರ ಮೊತ್ತವ ಬೆಸಗೊ | ಳ್ಳುತ್ತ ದಣಿದರದು | 
ವ್ಯರ್ಥವಾದುದು ದೈ | ತ್ರೋತ್ತಮ ಕೇಳು || ೨ || ಕಂಡೆವೆನ್ನುವ 
ರೋಬ್ಬರಿಲ್ಲ | ತ್ರಿದಶೌಘ ಮದವೇ ! ತಂಡಮೃಗೇಂದ್ರನೆ ಸುಳ್ಳಲ್ಲ|| ಹಿಂಡು 
ದೈತ್ಯರುಗಳ ಕಂಡ ಮರೇಂದ್ರನು ! ಹೆಂಡತಿಯನು ಕರ | ಕೆಂಡೋಡಿದ 
ನಿದು | ಕಂಡಿತ ಮನಸಿಗೆ | ಕಂಡಪ್ಪಣೆ ಖಳ | ತಂಡಕಿತ್ತರೆ ಮುಂ | 
ಕೊಂಡದ ಮಾವು| ೩ || 


!! ಮಾರವಿ ಏಕ ! 


ದಾನವರಿಂತೆಂದೊರೆದುದ ಶೂರನು । ತಾನದ ಕೇಳುತಲಿ || ಏನೆಂದೊರೆ 
ದಿರಿ ಮೆಚ್ಚಿದೆ ನಿಮ್ಮಯ | ತ್ರಾಣಕೆ ಯಿಂದಿನಲಿ || ೧ || ನಡೆದನೆ ತಪ್ಪಿಸಿ 
ತರುಣಿ ಸಹಿತ ಸುರ | ರೊಡೆಯ ನಿಮ್ಮೆಲ್ಲರನು || ನುಡಿಯದಿರಿನ್ನಾರೊಡನೆ 
ಮಾತನು ! ನಡೆಯಿರಿ ಯಿಲ್ಲಿಂದಿತ್ತು || ೨|| ಹೆಬೈಯ ಜಠರದಲಡಗುವರೆ ! 
ಪೃಥ್ವಿಯೊಳವರುಗಳು !! ಸುತ್ತುತಲಿರಬೇಕಲ್ಲದಿಲ್ಲೆನ್ನುವ | ವಾರ್ತೆಯು 
ಬರಿ ಸುಳ್ಳು || ೩ 11 ಅರಿತೆನು ನಿಮ್ಮಯ ಸಹಸದ ನಿರುಗೆಯ । ತೆರಳಿರಿ 
ನೀವಿನ್ನು || ಪರಿಕಿಪೆ ಬೇರೊಂದು ಯತ್ನದೊಳೆಂದೆನೆ ! ಸರಿದರು ಕೇಳ 
ದನು !! ೪ || 


18. ಭಾಮಿನಿ || 


ಶೂರ ಬಳಿಕಿಂತೆಂದು ತನ್ನಯ 1 ನಾರಿ ಸಹಿತಮರೇಂದ್ರ ತಪ್ಪಿಸಿ 
ಜಾರಿ | ಪೋದನದೆತ್ತಲೆಂಬುದನರಿಯೆನದಕಿನ್ನು | ದಾರಿ ಬೇರಿಲ್ಲವರ ಹದನ 
ವಿ | ಚಾರಿಸುವಡನುಜೆಯನು ಕರೆದತಿ 1 ಭೋರನಟ್ಟುವೆನೆಂದು ಬರಿಸಿಂದ 
ಳಣಂಗೆ || ೧ !! 


14 / ಶೂರಪದ್ಮಾಸುರ ಕಾಳಗ 


|| ಕಾಂಬೋದಿ ರಂಪ || 
ಚಿತ್ರವಿಸಿ ಕೇಳಮರ | ಮೊತ್ತ ಗಜಹರ್ಯಕ್ಷ | ಶತ್ರುಕುಲಮೇಘ 
ಪವಮಾನ | ಸತ್ಯವಾಗೆನ್ನ ಕರೆಸಿದ ಕಾರಗಳ ತೋಷ| ವೆತ್ತು ತಿಳಿಸೀಗ 
ಬೇಗಣ್ಣ || ೧ || ಕಂದುಕೊಂಡಿದೆ ಮುಖ ಗ ! ಇಂದು ನಿನಗೊದಗಿದತಿ | 
ದಂದುಗವದೇನದನು ಪೇಳು !! ಇಂದ್ರವರುಣಾಗ್ನಿಯಮಗಂಧವಾಹಾದಿ 
ಸುರ ! ರೆಂದ ರೀತಿಯೊಳಿರದೆ ಪೇಳು || ೨ || ಕೊಡೆದಾಳುವರೆ ಧರೆಯ | 
ಪೊಡವಿಪರು ಕಪ್ಪಗಳ | ನುಡಿಯ ಲೆಕ್ಕಿಸನೆ ಸಹಭವನು || ಮೃಡ ಜಡಜ 
ಸಂಭವರು ! ಕೊಡರೆ ಕೇಳಾ ವರವ ತಡೆಯದುಸುರನಿಂದ 
ನವನು 1: ೩ || 

| ಸುರುಟಿ ಏಕ || 
ಕೇಳ ಕೇಳ ಕೇಳ ತಂಗಿ | ನಿನ್ನೊಳು| ಪೇಳ್ಳುದ ಲಲಿತಾಂಗಿ|| 
ಕಾಲವರುಣಸುರ | ಪಾಲಾದಿಗಳನು | ಕೂಲರಾಗಿಹರೆ | ನ್ಯಾಲೋಚ 
ನೆಗೆ || ೧ | ಪೃಥೀಂದ್ರರು ತಮ್ಮ । ಕಪ್ಪವ | ಹೊತ್ತು ತರುವರಮ್ಮ | 
ಚಿತ್ರ ಜರಿಪು ಶತಪತ್ರಸಂಭವ | ರುಗ | ಆಪರೆನಗಾ | ನರ್ತಿಪ 
ವರವ । ೨ । ಒರೆದಂತಿರುತಿಹನು | ಕೇಳೆಲೆ | ತರುಣಿಯ ಸಹಭವನು || 
ಹರನಡಿಯಸರ | ಸಿರುಹದ ಕರುಣದಿ | ಕೊರತೆಗಳಿಲ್ಲೆಂ ! ದೊರಲಿಯು 
ಸರ್ವಥಾ|| ೩ || ನಿನ್ನನು ಕರೆಸಿರ್ದ | ಕಾರ್ಯವ | ನೆನ್ನುವೆ ಮಿಕ್ಕಿರ್ದ || 
ಬನ್ನಣೆ ಮಾತುಗ | ಳನ್ನಾಡಿದರೇ | ನೆನ್ನಲೆನುತಲುರೆ ! ಮನ್ನಿಸು 
ತೆಂದನು || ೪ || 

|| ವಾರ್ಧಿಕ ! 
ಚಿತ್ತವಿಸಿ ಕೇಳನುಜೆ ನಮ್ಮ ತಾರಕನನ್ನು 1 ವೃತಾರಿ ಶರಜನ್ಮ 
ನಿಂದ ಕೊಲಿಸಿದನೆಂಬ | ವರ್ತಮಾನವ ಕೇಳು ದಿಲ್ಲವೇ ನೀನದರಿನಿಂದ 
ಶಕ್ರನ ಪೊಳಲಿಗೆ || ಮುತ್ತಿಗೆಯನಿಕ್ಕು ತವನಂ ಪಿಡಿದು ಸೆರೆಮನೆಗೆ | 
ಮತ್ತೆ ನೂಕುತ ಸುರಪನಂಗನೆಯ ತರಬೇಕೆ ! ನು ಖಳನೆರವಿಯಂ 
ಕಳುಹಲವರಿಲ್ಲೆನುತ ಬಂದೊರೆದರಾ ದೈತ್ಯರು || ೧ || 


ಶೂರಪದ್ಮಾಸುರ ಕಾಳಗ / 15 


$ 


೭ 


|| ಭಾಮಿನಿ || 
ಕಡಲಿನಂದದ ನಮ್ಮದೈತ್ಯರ 1 ಪಡೆಯ ಕಂಡವರೇಂದ್ರ ತನ್ನ ಯ | 
ಮಡದಿ ಸಹಿನ್ನೆತ ಜಾರಿದನೆಂಬುದನ್ನು ತಿಳಿಯೆ 1 ತಡೆಯದೇ ನೀನ 
ದರಿನಿಂದಲಿ । ಹುಡುಕುತಿಂದ್ರನ ಸೆರೆಯೊಳಿಕ್ಕುತ ಹಿಡಿದು ಬಳಿಕಾ ಶಚಿಯ 
ತಾರೆನೆ ಕೇಳು ಹೇಳಿದಳು || ೧ || 

| ಭೈರವಿ ಅಷ್ಟ || 
ಇಷ್ಟೆಯೋ ಕಾರ್ಯಗಳು ! ಸಾಕಿನ್ನಿದ 1 ಕೆಷ್ಟುಪಚಾರಗಳು || ತಟ್ಟನೆ 
ಹುಡುಕಿ ಶಚೀಂದ್ರರ ನಾ ತಂದು ಕೊಟ್ಟವೆ ನಿನಗೆ ಕೇಳು || ೧ | 
ಉಧದಿಯೊಳಡಗಿರಲಿ ! ಮಹೇಶನ ! ಪದಗಳ ಸೇರಿರಲಿ !! ವಿಧಿಯ 
ಕಮಂಡಲೋದರದೊಳಗಿರ್ದರು ! ಬೆದರದೆ ತಹೆನಿಂದಿಲಿ || ೨ .! ಅಪ್ಪಣೆ 
ತನಗೆನ್ನುತ | ಹೊರಟಳತಿ! ದರ್ಪದಿ ಕಿಡಿಯಿಡುತ !! ಸರ್ಪಭೂಷಣನೆನ್ನ 
ಭಾಷೆ ಪೂರೈಸೆಂದು । ಒಪ್ಪದಿಂದಲಿ ಬೇಡುತ || ೩ | | 

| ಭಾಮಿನಿ || 
ಅಣ್ಣನೊಡನಿಂತರುಹುತಪ್ಪಣೆ | ಯನ್ನು ಕೇಳುತ ಘೋರ ದಾನವಿ || 
ತನ್ನ ಮಂದಿರಕ್ಕೆ ಯಲಿತ್ತಲು ಸುರಪ ಶಚಿಸಹಿತ || ಎಣು ತಲೆ ಸ್ವರ್ಗವನು 
ತೊರೆದತಿ ! ಖಿನ್ನರಾಗುತಲೇಣರೂಪಗ | ಇನ್ನು ತಾಳೆದಿದರು ವರ 
ಶ್ರೀಕಾಶಪುರವರವ || ೧ || 


|| ವಾರ್ಧಿಕ || 


ಸುರನಾಥನೀ ತೆರದಿ ತನ್ನ ಸತಿ ಶಚಿಸಹಿತ ! ಮೆರೆವ ಶ್ರೀಕಾಶಾಖ 
ಪುರದೊಳಿರುತಿರೆ ಮಿಕ್ಕ ! ಸುರವರತ್ಕಂಡಿದನು ಸ್ವರ್ಗಕಿನ್ನಾರೊಡೆಯನೆನುತ 
ತಮ್ಮಲಿ ಯೋಚಿಸಿ | ಹರಿಸುತ ಜಯಂತನಂ ಪಟ್ಟಕಧಿಪತಿಯೆನಿಸಿ | 
ವರಜಂಭಭೇರಿಯಂ ಕಾಣಬೇಕಿನ್ನೆನುತ | ಭರದಿಂದ ಪೊರಮಟ್ಟು ಹುಡುಕುತ್ತ 
ಬಲು ದಣಿದು ಕಂಡರಾ ದಂಪತಿಗಳ || ೧ !! | 


16 | ಶೂರಪದ್ಮಾಸುರ ಕಾಳಗ 


|| ಸೌರಾಷ್ಟ್ರ ತ್ರಿವುಡೆ || 
* ವೃತ್ರವೈರಿಯನಿಂತು ತ್ರಿದಶರ | ಮೊತ್ತ ಕಂಡರ್ತಿಯಲಿಕಾರ! 
ಗುತ್ತ ಪೇಳರು ಜೀಯ ಲಾಲಿಸೆ | ನುತ್ತ ಮರುಗಿ 1 ೧11 ಶೂರಪದ್ಮನಿ 
ಗಂಜಿ ತ್ರಿದಿವವ ಸೂರೆ ಬಿಟ್ಟವರಿಗೆ ನಮ್ಮನು ! ಮಾರಿ ಬಂದೈ ತೊತ್ತು 
ಕೆಲಸಕೆ | ವೀರನಾಗಿ || ೨ | ಪೊರಟು ಬಹ ವೇಳೆಯಲ್ಲಿ ನಮ್ಮನು | 
ಕರೆದು ನೀವಿನ್ನಿಂಥ ರೀತಿಯೋ ! ಳಿರುವುದೆನುತಲಿ ಪೇಳದೀ ಪರಿ ! ತೆರಳ 
ಬಹುದೇ || ೩ !! ಮುಂದೆ ಕೇಳೆಮಗೇನುದಾರಿ ಪುರಂ ದರನೆ ಬೆಸಸೆನಲು 
ಸುರಪತಿ | ನೊಂದುಕೊಳ್ಳುತಲೆಂದ ಮರುಗುತ | ನಿಂದವರಿಗೆ || ೪ || 

ತುಜಾವಂತು ರುಂಪೆ 
ಕೇಳಿರೆನ್ನಯ ಮಾತ ಕಿವಿಗೊಟ್ಟು ಮುದದಿ ! ಪೇಳುವೆನು 
ನಿಮ್ಮೊಡನೆ ಪೂರ್ಣವಿಸ್ತರದಿ | ಪ | ಬರುತ ನಿನ್ನೊಳು ಪೇಳುವರೆ 
ಎನಗೆ ಸಮಯಗಳು | ದೊರಕದಾದುದು ಶೂರಪದ್ಮನೆಂಬವನು ! ಸೆರೆ 
ಊಳಿಡುವರೆ ಶಚಿಯ ತರುವರಪ್ಪಣೆಯಿತ್ತ | ಪರಿಯ ನಾರದರು 
ಬಂದೊರೆದರದರಿಂದ || ೧ || ಮತ್ತವರಿಗಂಜುತೊಬ್ಬರೊಳೊಂದನರುಹ 
ದಾವ್ | ಇತ್ಯ ಬಂದೆವು ಜವದಿ ಮರೆಸಿ ವೇಷವನು | ಸತ್ಯವಿದು 
ಬರುವಾಗ ಪೇಳಲಿಲ್ಲೆಂಬುದನ್ನು ಚಿತ್ತದೊಳಗಿರಿಸದಿರಿ ಮರೆತುಬಿಡಿರ 
ದನು || ೨ || ಸದ್ಯಕ್ಷೆದಿರಿ ನಿಮ್ಮ ಠಾವಿಕಿಂದಿಲಿ ಖಳರು | ಪದ್ರವವು 
ಮುಂದೆ ನಿಮಗಡಚದಂತರಕೆ | ಭದ್ರತೆಯ ಗೈವೆನೆನಲವರು ಕೇಳುತ 
ಜಂಭ | ಮರ್ದನಂಗಿಂತೆಂದರೆಲ್ಲರೊಂದಾಗಿ || ೩ || 

ಭಾಮಿನಿ 
ಬಲ್ಲೆವೆಲ್ಲವ ಖಳರುಪದ್ರವ | ನಿಲ್ಲಿಸುವದಿನ್ನೆಂದಿಗೀಗಳೆ | ಉಳ್ಳ 
ಯತ್ನವ ನಡೆಸಿ ನಮ್ಮನು ಕಾಯದಿರ್ದಪುದು || ಇಲ್ಲ ಸಂಶಯ ನಾವು 
ಹೋಗುವ | ರಲ್ಲ ನಿನ್ನನಗಲ್ಲು ಹೀಗೆಂ | ದೆಲ್ಲರೊಂದೇ ಮತದೊಳಿರೆ 
ಸುರನಾಥನಿಂತೆಂದ | ೧ || 


ಶೂರಪದ್ಮಾಸುರ ಕಾಳಗ | 17 


| ಕಲ್ಯಾಣಿ ಅಷ್ಟ | 
ಆದರೆಲ್ಲರು ಕೇಳಿರಿ ! ಮದಕೊಂದು | ಹಾದಿಯುಂಟದ ಮಾಡಿರಿ || 
ಆದಿ ಮೂರುತಿ ಪಾರ್ವತೀಪತಿಗೀ ಕಾರ್ಯ | ಭೇದ ದೊಳೆಂದರೆ 
ಮೋದದಿ ರಕ್ಷಿಪ || ೧ || ಶೂರಪದ್ಮಾಸುರಗೆ | ವರವ ತ್ರಿಪು | ರಾರಿ 
ಕೊಟ್ಟಿಹನಮಗೆ|| ತೋರಿಸನವ ಬಲಾತ್ಕಾರವ ಭವನಿಗೆ | ದೂರಿ 
ದರೆಮ್ಮಯ ! ಕಾರಿಯವಪ್ಪುದು || ೨ || ಬರುವರೆನಗೆ ತೀರದು | 
ನೀವೇ ಪೋಗಿ| ನಿರವಹಿಸುತ ಬಪ್ಪುದು || ತರುಣಿಯ ಬಿಟ್ಟು ನಾ 
ಬರಲಾರೆಂದೆನೆ ಕೇಳಿ | ಸುರರೆಂದರಿಂದ್ರಗೆ | ಕರುಣವದೋರುತ !! ೩ || 

|| ಭಾಮಿನಿ || 
ಇಂದ್ರ ಕೇನ್ನಗಲಿ ನಾವೇ ! ಚಂದ್ರಮೌಳಿಯ ಬಳಿಗೆ ಸರ್ವಥಾ| 
ಎಂದಿಗಾದರು ಪೋಗಿ ಪೇಳುವರಲ್ಲ ಕಷ್ಟಗಳ || ಬಂದೆಯಾದರೆ ನೀನು 
ಸಂಗಡ | ಬಂದಪವು ನಿಜವೆನಲು ಕಾಶ್ಯಪ| ನಂದನನು ಮನಕರಗಿ 
ಸತಿಯನು ಕರೆಯುತಿಂತೆಂದ || ೧ || 

|| ಆನಂದಭೈರವಿ ಏಕ | 
ಕೇಳಿದೇನೆ ತರುಣಿ ರನ್ನೆ | ಲೀಲೆಯಿಂದ ನೀನು || ಗೋಳಿಡುತ್ತ 
ಸುರರು ಬಂದು ! ಪೇಳುವ ಕಷ್ಟವನು || ೧ || ಪುರಹರಗೆ ಶೂರಪದ್ಯಾ ! 
ಸುರನುಪದ್ರವಗಳನು || ಒರೆವರೆನ್ನ ಸುರರು ಬಂದು ಕರೆವರು ನೋಡಿ 
ದನು || ೨ || ತಡೆಯದೆ ನಾ ಪೋಗಿ ಬರುವೆ | ಮಡದಿ ಕೇಳಾವರೆಗೆ !! 
ಪಡೆದ ಭಾಗ್ಯವೆಂದೆನುತ್ತ ! ಅಡಗಿರು ಕಾಡೊಳಗೆ | ೩ || ಹೆಂಡತಿಗಿಂತೆಂದು 
ಸುರಪ | ಕಂಡಿತದಿ ಪೇಳೆ || ಗಂಡಗೆಂದಳಾಗ ಭಯ ! ಗೊಂಡು 
ಸುಗುಣಶೀಲೆ ! ೪ || 

| ನೀಲಾಂಬರಿ ತ್ರಿವುಡೆ 
ಪ್ರಾಣವಲ್ಲಭ ನೀ ಹೀಗೆಂದೆಯ 1 ಘೋರ| ಕಾನನದೊಳು ಮಾಡಿ 
ಪೋಪೆಯ !! ಏನು ಧೈರ್ಯಗಳಿಂತು ಬಿಡುವರೆ | ಹೆಣ್ಣು | ಪ್ರಾಣಿಯ 


18 | ಶೂರಪದ್ಮಾಸುರ ಕಾಳಗ 


ಕೊರಳಿಂತು ಕೊಯರೆ || ೧ || ದುಷ್ಪರ ಭಯವೊಂದೀವರೆಗಿತ್ತು | 
ಮತ್ತೀ | ಕೆಟ್ಟ ಮೃಗದ ಬಾಧೆ ಸಹಿತಾಯ್ತು ! ಅಟ್ಟಲಾಪತ್ತುಗಳ 
ಅಡವಿಲಿ | ಧೈರ್ಯ ಕೊಟ್ಟು ರಕ್ಷಿಪರೆ ಯಾರಿಹರಿಲ್ಲಿ | ೨ | ಬಂದ 
ರಾಗದೆ ನಿಮ್ಮ ಸಂಗಡ | ವ್ಯರ್ಥ | ವಿಂದೆನ್ನ ಬಿಟ್ಟು ಪೋಗಲು ಬೇಡ | 
ಎಂದು ದೈನ್ಯವ ತೋರಿ ನುಡಿದಳು ! ವರ ಪು 1 ರಂದರನದಕೆಂದ 
ಸತಿಯೋಳು|| ೩ || 

| ವಾರ್ಧಿಕ ! 


ಅಂಬುಜಾಂಬಕಿಯೆ ಬರಿದಂಜದಿರು ಶಾಸ್ತಾರ | ನೆಂಬವನ ನಿನ್ನ 
ಕಾವಲಿಗಿರಿಸಿ ಪೋಪೆನವ | ಶಂಭುನಾರಾಯಣರ ಕುವರನತಿ ಬಲ್ಲಿದಂ 
ಗಣಕಾರನು ತಾರನು || ಹಂಬಲಿಸದಿರು ನಾ ಬರುವ ತನಕ ನೀನೆನುತ | 
ಜಂಭಭೇದಿಯು ಬಳಿಕ ಶಾಸ್ವಾರನಂ ನೆನೆಯೆ | ಕುಂಭಿನಿಯು ನೆರೆ ಬಿರಿಯು 
ವಂತೆ ಘೋಷದಿ ಬಂದು ಸುರಪನಿಂಗಿಂತೆಂದನು !! ೧ || 


|| ಮಾರವಿ ಏಕ | 
ಏನ್ನೆ ಸುರಪನೆ ಮನದಲಿ ಎನ್ನನು| ಧ್ಯಾನಿಸಿದತಿಕಾರ್ಯ | 
ದಾನವರುಪಟಳ ಬಂದಡಚಿತೆ ನಿ ! ಧಾನದಲುಸುರಯ್ಯ | ೧ || ಪಟ್ಟಣ 
ನಿನಗಮರಾವತಿಯದರನು | ಬಿಟ್ಟಾಕಿಲ್ಲಿರುವೆ | ಕಷ್ಟಗಳೇನ್ ಬಂದೊದ 
ಗಿತು ಪೇಳೆ ! ಥಟ್ಟನೆ ನಾ ಕೇಳೋ | ೨ | ಹರಿಹರರುಗಳತಿ ಮೋಹದ 
ಕಂದನು | ಹರಿಹರನೊಡನಂದು || ಗುರುವದೊಳೀಪರಿ ನುಡಿಯಲು 
ಪೇಳಿದ | ಸುರನಾಥನು ನಿಂದು || ೩ !! 


|| ಕಾಂಬೋದಿ ರಂಪ ! . 


ಚಿತ್ತವಿಸಿ ಕೇಳೆನ್ನ ಮಾತನಿಂದರ್ತಿಯಲಿ ಪೂರ್ಣದಯದಿಂದ|| ದೈತ್ಯ 
ಶರನಿಗಂಜಿ ತೊರೆದು ಸ್ವರ್ಗವ ಬಂದು | ಪತ್ನಿ ಸಹಿತಿಲ್ಲಿ ನೆಲಸಿರ್ದೆ | ೧ || 


ಶೂರಪದ್ಮಾಸುರ ಕಾಳಗ | 19 


ಮಿಕ್ಕ ಸುರರೆಲ್ಲಧವ ರಕ್ಕಸನ ಸೇವೆಯಲಿ 1 ಸಿಕ್ಕಿ ಬಹು ದಣಿದಿದಕೆ 
ಮುಂದೆ ! ತಕ್ಕುಪಾಯವನೆಸಗಬೇಕೆನ್ನು ತನ್ನ ಮರೆ | ಹೊಕ್ಕಿಹರು 
ಕೇಳದರಿನಿಂದ || ೨ || ಹರನ ಕಂಡಿದನರುಹಬೇಕೆಂದು ಮನದಿ ನಿ ! 
ರ್ಧರಿಸಿದೆವು ಪೋಪಡಿಲ್ಲೆನ್ನ || ತರುಣಿ ಶಚಿ ತಾನೋರ್ವಳಿರುವಳದರಿಂದ 
ನೆನವರಿಕೆ ಮಾಡಿದನು ಕೇಳ ನಿನ್ನ || ೩ !! ತಿಳುಪಲೇನಧಿಕ ಬಲ್ಲವ 
ನೊಡನೆ ದಯದೊಳೀ 1 ಲಲನೆಯನು ನಾ ಬರುವ ತನಕ 11 ನಲವಿನಿಂ 
ಕಾಯುಕೊಂಡಿಹ ಭಾರ ನಿನಗೆನಲು | ವಲರಿಗೆಂದ ಶಾಸ್ತಾರ || ೪ || 


!! ಶಂಕರಾಭರಣ ಮಟ್ಟೆ ... 
ಕೇಳು ವಾತ ಲಾಲಿಸಿಂದಿಲಿ | ನಾಕಾಧೀಶ | ಕೇಳು ವಾತ 
ಲಾಲಿಸಿಂದಲಿ !! ಖಳರ ಬಾಧೆಯನ್ನು ರಜತಾ 1 ಚಲನಿವಾಸದೆಡೆಗೆ 
ಪೋಗಿ1 ತಿಳುಹಿ ಬರುವನಕ ನಿನ್ನ | ಲಲನೆಯನ್ನು ತಿರುಗದೆಲ್ಲಿ | 
ನಲವಿನಿಂದ ಕಾಯ್ಕೆ ನೋಡಿಕೊ | ಮನದಿ ಧೈರ್ಯ ! ಗಳನು ಬಿಡದೆ 
ದೃಢವ ಮಾಡಿಕೊ | ಹರನ ಚರಣ 1 ಜಲಜವನ್ನು ಬೇಗ ಸೇರಿಕೊ | 
ವಿನಯದಿಂದ !! ೧ ! ಯಾರು ಬಂದರಂಜೆ ಚಿತ್ರ | ಜಾರಿಯಾಣೆ ನಿನ್ನ 
ಮುದ್ದು ! ನಾರಿಗಿಲ್ಲ ಭಯಗಳೀಗ | ಭೋರನೈದು ನೀನೆನಿ !! ಭೂರಿ 
ನೇತ್ರನೆದ್ದು ಕೇಳುತ ! ಮನದೊಳಾಗ | ಭೂರಿತೋಷವನ್ನು ತಾಳುತ | 
ಪೊರಟ ದಿವಿಜ ! ವಾರವನ್ನು ತಾನು ಕೂಡುತ ! ದಿವಿಜವರ್ಯ || ೨ || 


!! ವಾರ್ಧಿಕ 11. 
- ಇತ್ಯ ಘೋರಾಕಾರದಜಮುಖಿಯು ಶೂರನೊಡ! ನರ್ತಿಯಿಂ 
ದಪ್ಪಣೆಯ ಕೇಳಿ ತನ್ನ ಬಾಹು | ಸತ್ವ ಕಿಮ್ಮಡಿಯುಳ್ಳ ಸತಿಯ 
ರೀರ್ವರ ಕೂಡಿ ಪೊರಮಟ್ಟು ನಡೆವ ಭರಕೆ || ಪೃಥ್ವಿ ಕಂಪಿಸಲಮರಗಿರಿ 
ಜರಿಯೆ ಧರೆಯನುಂ1 ಪೊತ್ತ ಕಮಠಾದಿಗಳ ಉಸುರುತೆಗೆ ಬಗೆಯಾಯು | 
ಎತ್ತಣದ ಮಾರಿಗಳೊ ಯೆಂದು ಜನರಾಡುತಿರೆ ನಡೆತಂದರೇನೆಂಬೆನು || ೧ || 


20 / ಶೂರಪದ್ಮಾಸುರ ಕಾಳಗ 


|| ಕಲ್ಯಾಣಿ ಅಷ್ಟೇ ! 
ಪೊಡವಿಯೊಳೀಪರಿಯಜಮುಖಿ | ಮಿಗೆ ! ನಡೆವುತ್ತ ಮಾರ್ಗವ 
ದುರ್ಮುಖಿ| | ಬಿಡದೆ ಸಂಚರಿಸುತ್ತ ಬಂದಳು | ತನ್ನ । ಕಡೆಯ 
ಸಖಿಯರಿಗಿಂತೆಂದಳು || ೧ || ಸಿಕ್ಕರು ನಮಗಂಜಿ ಪುರುಷರು ! ಮದ | 
ಉಕ್ಕುತಲಿದೆ ನಾವು ಸರ್ವರು | ತಕ್ಕವಿಸುವ ಕಂಡ ಮನುಜರ | ಕಾಳ | 
ರಕ್ಕಿಸಿ ಹೀಗೆಂದು ಸ್ತ್ರೀಯರ || ೨ ||ಕೂಡುತ ಮುಂದೈತಂದಳು ! ನಡು | 
ಬಟ್ಟೆಯೊಳ್ ಬರುವರ ಕಂಡಳು | ಥಟ್ಟನೆ ಬಿಗಿದಪ್ಪಿಕೊಳ್ಳುತ್ತ 1 ಮನ | 
ದಿಷ್ಟ ಪೂರ್ತಿಸಿತೆಂದು ಹೇಳುತ || ೩ || ತಪಸಿನ ಮುನಿವನಗಳ ಪೊಕ್ಕು | 
ಜಪ | ತಪ ಮಾಳ್ವರ ಕಾಣುತತಿ ನಕ್ಕು ! ಉಪವೀತಗಳ ಹಿಡಿದೆಳೆವು ! 
ಬಹು ! ವಿಪರೀತ ಕ್ರಮಗಳ ನಡೆಸುತ್ತ || ೪ || ಉಗುಳಿದ‌ ಯಜ್ಞಕೆ 
ಎಂಜಲ | ತಾವು ! ತೆಗೆದುಕೊಂಡರು ಉಟ್ಟ ವಲ್ಕಲ !! ಮುಗುದರ 
ಮುದುಕರ ಮಿಗೆ ಕಂಡು ! ನಾನಾ ! ಬಗೆಯೊಳೆಂದರು ಮಾತ ನಗೆ 
ಗೊಂಡು || ೫ || 

|| ಭಾಮಿನಿ !! . 
ಎಲೆ ತಪೋಧನವರ್ಯರಿರ ಕೇ ! ಛಳುಕದೀಪರಿ ಘೋರದಾನವಿ 
ಹಳುವ ನಗರಗ್ರಾಮವೆಲ್ಲವ ತಿರುಗಿ ಸುರಪತಿಯ !! ಲಲನೆ ತಾನಿನ್ನಲ್ಲಿ 
ಮರೆಯೋಳು| ನೆಲಸಿಕೊಂಡಿಹಳೆಂದು ಪುಡುಕುತ ! ಬಳಿಕ ಬಂದಳು 
ದೈತ್ಯ ವರ ಶ್ರೀಕಾಶಪುರವರಕೆ || ೧|| 

| ದ್ವಿಪದಿ !! 
ಬಂದಿಂತು ಶ್ರೀಕಾಶಪುರಕೆ ದಾನವಿಯು 1 ಎಂದಳಾಕ್ಷಣ ಸಖಿಯ 
ರೊಡನೆ ಮಾಯಕಿಯು | ೧ || ಪುಡಕಬೇಕೀ ಪುರದೊಳಾ ಶಚಿಯನಿಂದು | 
ತಡೆಯದೇ ನಾವೆನಲು ಪೊರಟರವರಂದು || ೨ | ಎತ್ತ ತಿರುಗುತ ಕಂಡ 
ರವಳ ಸುಳಿವಿಲ್ಲ ! ಮತ್ತೆ ಬಂದರು ವನಕೆ ಕಡಿವುತಲಿ ಹಲ್ಲ || ೩ || 
ಬರಲಲ್ಲಿ ಕಂಡರಾ ಶಚಿಯ ದೂರದಲಿ ! ದುರುಳೆಯಜಮುಖಿ ಎಂದಳಾಗ 
ಸಖಿಯರಲಿ !! ೪ || 


ಶೂರಪದ್ಮಾಸುರ ಕಾಳಗ | 21 


| ನವರೋಜು 


ಏಕ 


| 


ಕಣ್ಣಿಲಿ ಕಾಣಲಿಲ್ಲ | ಇಂಥ | ಹೆಣ್ಣಿನ ಸುಳ್ಳಲ್ಲ || ಚಿಣ್ಣೆ 
ಮತ್ತಿವಳೆ | ನ್ನಣ್ಣಗೆ ತಕ್ಕವ ಳೆನ್ನುವರೇನಿ 1 ನ್ನಿಲ್ಲ ಸಂಶಯಗಳು || ೧ || 
ನುಡಿಗಳು ಏನ್ ಚಂದ | ಈಕೆಯ ನಡೆಗಳು ಬಹು ಮಂದ | ನಡು 
ವೊಪ್ಪಿಡಿಯೊಳ | ಗಡಗುವಂತತಿ ಬಹು ! ಬಡತನದಿಂದಿಹ ! ಬೆಡಗೇ 
ನೆಂಬೆನು || ೨ || ಭ್ರಮರದಂದದ ಕುರುಳು | ಕದಪುಗ | ಳಮಮ 
ಕನ್ನಡಿ ಹರಳು !! ಕಮಲಕೆರಕ ವರ ! ವಿಮಲ ಮುಖವನೀ ! ರಮಣಿಯ 
ಸೊಬಗಿನ 1 ಕ್ರಮವೇನೆಂಬೆನು || ೩ || ರತಿಗಿತಿ ಮೊದಲುಳ್ಳ | ಸ್ತ್ರೀಯರ ! 
ಜತೆಯವಳಿವಳಲ್ಲ || ನುತ ಬಂಗಾರದ | ಪ್ರತಿವೆಗೆ ಸಮ ಚದು ! ರತೆ 
ಯೋರೆವರೆ ಫಣಿ ! ಪತಿಯಿಂದಾಗದು || ೪ || 


# ಭಾಮಿನಿ ! 


- ಇಷ್ಟು ಚೆಲುವಿನ ಸತಿಯ ನಿರ್ಮಿಸ 1 ಲೆಷ್ಟು ದಿನ ಬಳಲಿದನೊ 
ಕಮಲಜ ! ಸೃಷ್ಟಿಸುತಲಿಂತಿವಳಿಗಾ ಸುರಪತಿಯೆ ವರನೆಂದು || ಸೃಷ್ಟಿ 
ಕರ್ತನು ಬರೆದನಲ್ಲವೆ ! ಕಷ್ಟವೆಂದೆನುತವಳ ಸರಿಸಕೆ 1 ದುಷ್ಟೆ ಬಂದಿಂತೆಂದಳಾ 
ಕಾವಲಿನ ಮರೆಮಾಡಿ || ೧ || 


| | ಕಾಂಬೋದಿ ರುಂಪೆ || 


- ಸಾರಸಾಂಬಕಿಯ ಮದ| ವಾರಣೋಪಮಗಮನೆ| ನಾರಿಕುಲ 
ಮಣಿಯೆ ನಾ ಬಂದ !! ಕಾರಣವನೊರೆವೆ ಶೃ೦1 ಗಾರೆ ಕೇಳೆನುತ 
ನಗೆ ! ತೋರುತೆಂದಳು ಚಂದದಿಂದ !! ೧ !! ಮಾನಿನಿಯೆ ನೀ ಕೇಳಿದುಂಟೆ 
ಕಿವಿಯಲಿ ಶೂರ1 ದಾನವೇಂದ್ರನನು ಮೊದಲಿಂಗೆ || ನಾನವಳ ತಂಗಿ 
ಮತ್ತವನೆನ್ನೊಳೊರೆದುದನು , ಸಾನುರಾಗದೊಳೆಂಬೆ ನಿನಗೆ ೨ ! 


22 | ಶೂರಪದ್ಮಾಸುರ ಕಾಳಗ 


ಇಲ್ಲ ಗಡ ಶಚಿಗೆ ಸಮ | ವುಳ್ಳ ಸ್ತ್ರೀಯರು ವಾಣಿ | ವಲ್ಲಭನು ಗೈದ ಸೃಷ್ಟಿ 
ಯಲಿ| ನಿಲ್ಲದದರಿಂದೈದಿ ತರಬೇಕೆನಿ ಕೇ ಇಲ್ಲಿಗೆ ತಂದೆ ಪುಡುಕು 
ತಲಿ || ೩ || ಬಂಟರವನಿಗೆ ಸುರರು ಕೇಳತೆ ಸಾಹಸ್ರ ! ದೆಂಟು 
ಬ್ರಹ್ಮಾಂಡದೊಡೆತನವು!! ಉಂಟು ನಿಶ್ಚಯವದರಿನಿಂದ ನಿನಗವಗೆ ಸಮ | 
ಗಂಟಹುದು ಹುಸಿಯಲ್ಲ ನಿಜವು || ೪ | ಪುಂಡರೀಕೋದ್ಭವನ ಸೃಷಿ 
ಯೋಳಗವನಂಥ | ಗಂಡಸರು ಬೇರಿದವರೆಂದು ! ಶುಂಡಾಲಗಮನೆ 
ತಿಳಿಯದಿರೇಳೆನಿ ಖತಿ | ಗೊಂಡೆಂದಳಸುರೆಯೊಡನೆಂದು || ೫ || 

| ಶಂಕರಾಭರಣ ಏಕ 11. 
ನಡೆಯೆ ಹುಚ್ಚು ಮಳಿ ನಿನ್ನ | ನುಡಿಗೆ ಭ್ರಾಂತುಗೊಂಡು 
ಖಳನ | ಹಿಡಿದು ಬಾಳಲ್ಲ ನೋಡು| ದೃಢವಿದರಿತುಕೊ || ೧ || 
ಇಷ್ಟು ಕೋಪವೇಕೆ ಪೂರ್ಣ | ದೃಷ್ಟಿಯೊಳೆನ್ನಣ್ಣನಿಂದು | ಪಟ್ಟದರಸಿ 
ಯಾಗುತವನ | ಭೀಷ್ಟ ಸಲ್ಲಿಸು || ೨ | ಅಣ್ಣನ ಮಾತಿರಲಿ ಮರು| 
ಕಣ್ಣಿನವನ ಬಗೆಯೆ ನಾ ಮೈ 1 ಗಣ್ಣನಲ್ಲದನ್ಯರನ್ನು 1 ಕಣ್ಣೆತಿ 
ಕಾಣೆ !! ೩ !! ವೃತಾರಿಗಿಂತಧಿಕ ಸಿರಿ ಸಂಪತ್ತಿನವನು ಶೂರಪದ್ಯ | 
ಪತ್ನಿಯಾದರಿರಲು ಬಹುದ ! ಲ್ಲರ್ತಿಗೊಳುತ|| ೪ ! ಪರರ ಸಿರಿಗೆ 
ಮೆಚ್ಚಿ ಪ್ರಿಯನ | ತೊರೆದು ಪೋದೆನಾದರೆನ್ನ | ಕರೆಯರೇನೆ ಸೂಳೆ 
ಯೆಂದು | ಸರುವ ಜನಗಳು || ೫ || ಕೇಳೆ ವಿಕ್ಕ ಸುರರ ಮುದ್ದು | 
ಬಾಲೆಯರೆನ್ನಣ್ಣಗಳು | ಕೂಲೆಯಾದರವರಿನ್ನೆಲ್ಲ 1 ಸೂಳೆಯರೇನೇ || ೬ || 
ಅನ್ಯರ ಮಾತುಗಳ ಹೆಚ್ಚಿ 1 ಗೆನ್ನ ಬೇಡ ಬರಿದೆ ದೃಢಗ | ಳೆನ್ನದೆನಗೆ 
ಕೇಳು ಪೋಗು | ಕುನ್ನಿ ದಾನವಿ || ೭ || ಬರಿದೆ ಪೂಪಳಲ್ಲ ನಿನ್ನ | 
ಸೆರೆಯನೊಯ್ಯದಿಂದೆನಲೆ | ಭರದೊಳೆಂದಳಧಿಕರೋಷ ಧರಿಸುತ 
ಸುರೆಗೆ || ೮ || 

| | ಭಾಮಿನಿ || 
ಎಷ್ಟು ನಿನಗುಸುರಿದರು ಕೇಳತಿ 1 ಕೆಟ್ಟದೆನುವದ ಬಿಡೆಯಲಾ 
ಬಲು ದಿಟ್ಟೆ ಮಳಿ ಬಜಾರಿ ನಾಚಿಕೆಕೆಡುಕಿ ನೀ ಬಂದ || 


ಶೂರಪದ್ಮಾಸುರ ಕಾಳಗ / 23 


ಬಟ್ಟೆ ಹಿಡಿ ಮತ್ಯಾಂತ ಬಂದರೆ | ಕುಟ್ಟದಿರುವನೆ ನಿನ್ನ ಪಳ| 
ಮಟ್ಟದಿರುವನೆ ಎದೆಯ ಕಾವಲ ನೋಡಿದಾಕ್ಷಣದಿ | ೧ || 

| ಭೈರವಿ ಅಷ್ಟ || 
ಸುರಪನಂಗನೆಯ ಮಾತ | ಕೇಳುತಲಾಗ | ದುರುಳೆಯು 
ಬೊಬ್ಬಿಡುತ || ಕರೆದು ತಾನೆಂದಳು ಸಖಿಯರನಾಕ್ಷಣ | ಭರಿತ ಕೋಪವ 
ತಾಳುತ || ೧ || ಹಿಡಿರೆಲ್ಲ ನೋಳ್ಳರೇನಾ | ಮಾಡಲು ಬೇಡಿ | ಕಡುತರ 
ಜಾಡ್ಯತನ | ಸಡಗರದವಳೀಕೆ ಘನವಿರ್ಪುದಿವಳಿಂದಿ ! ಮ್ಮಡಿಯಾಗಿ 
ನೋಡ್ಯದನ್ನ || ೨ || ಕ್ಷಣ ತಡಗೈದರೀಕೆ | ಜಾರದೆ ವಾಣ | ಳನುಮಾನ 
ಎಲ್ಲದಕೆ | ಎಣಿಸಬೇಡಿನ್ನೆಂದು | ಕುಣಪಭೋಜನೆ ಪೇಳ | ಲನುಸರಿಸಿ 
ದರದಕೆ || ೩ || 


|| ಪಂಚಾಗತಿ ಮಟ್ಟೆ , 1, 
ದುಷ್ಟೆಯೆಂದ ನುಡಿಗೆ ರೋಷ| ಬಟ್ಟು ಸಖಿಯರೆದ್ದು ಭುಜವ || 
ತಟ್ಟಿ ಶಚಿಯ ಮುಂದೆ ನಿಲ್ಲು | ತಟ್ಟಹಾಸದಿ | ದಿಟ್ಟೆ ನಿನ್ನೊಳೆಂದು 
ದಕ್ಕೆ | ತಟ್ಟನೊಪ್ಪದಿರಲು ಕೈಯ | ಕಟ್ಟುತೊಮ್ಮೆ ತ್ರಿದಶ ಪತಿಯ | 
ಪಟ್ಟದಂಗನೆ || ೧ || ನುಡಿಯುತಿಂಡು ಬಂದು ಕರವ | ಪಿಡಿದಳೋರ್ವ 
ರೊಡನೆ ಮತ್ತೆ 1 ಹಿಡಿದಳೊಬ್ಬಳಾಗ ಶಚಿಯ | ಮುಡಿಯ ಕೋಪದಿ || 
ಘುಡು ಘುಡಿಸುತ ಶೂರನನುಜೆ | ಪಿಡಿದಳವಳ ಸೆರಗ ಮತ್ತೆ 1 ತಡೆಯ 
ದಿಂಡು ಹಿಡಿದುಸುರ್ದರೊಡನೆ ಬೆದರಿಸಿ || ೨ ಅಣ ಗಿಣ ನಿರಲಿ 
ಮೂರು ಕಣ್ಣಿನವನ ಬಗೆಯನೆಂದು ! ಕುನ್ನಿ ಗರ್ವ ತೋರ್ದೆಯಲ್ಲ 
ಕನ ಕಾಮಣಿ !! ನಿನ್ನನೀಗ ಪಿಡಿದು ಖಳವ | ರೇಣ್ಯಗೀವೆ ನಮ್ಮ 
ವಚನ | ವನ್ನು ಕೇಳಿ ಬಾರದಿರಲು 1 ನಿರ್ಣಯವಿದು || ೩ || ಪುಲ್ಲನಯನೆ 
ಕೇಳು ಬರಿದೆ ಹಲ್ಲ ಕಿರಿದರೇನು ಫಲಗ ಳಿಲ್ಲ ಮತ್ತೆ ನಮ್ಮ ಯುದ್ದ | 
ದಲ್ಲಿ ಸೋಲಿಸಿ !! ನಿಲ್ಲದಿಂದು ನಿನ್ನ ಬಿಡಿಸಿ | ಕೊಳ್ಳುವವರ 
ಕಾಣೆಕೆಟ್ಟ ಕಳ್ಳೆ ತಡೆಯದೇಳೆನು ! ಘಲ್ಲಿಸಿದರು || ೪ || 


24 | ಶೂರಪದ್ಮಾಸುರ ಕಾಳಗ 


ಎಂದು ಹೇಳುತಾಗ ವರ ಪು 1 ರಂದರನ ಸತಿಯ ವಿಮಲ 1 ಕಂಧರಕ್ಕೆ 
ಕರವನಿಕ್ಕು | ತೊಂದ ನೆನೆಯದೆ || ಹಿಂದು ಮುಂದು ನೋಳ್ಳದೇನ | 
ನೆಂದು ನೂಕಿಡನೆ ಧೈರ್ಯ | ಗುಂದಿ ಬಿದ್ದು ಹೊರಳುತಳುತ | 
ಛಂದಳಂಗನೆ || ೫ || 

- ಆನಂದಭೈರವಿ ಅಷ್ಟ ! | 
ಹರ ಹರ ಮತ್ಯಾಂತ ಸುರಪತಿ | ಯಿಲ್ಲ | ದಿರುವ ವೇಳೆ 
ಹೊಳೆನಗೀ ಗತಿ|| ಬರಲೆಂದು ಬರೆದೆಯ ಹಣೆಯಲಿ| ಸರ | ಸಿರುಹಸಂ 
ಭವನೆ ನಿರ್ದಯದಲಿ || ೧ || ಕಂಡರಡವಿ ನಾಲ್ಕು ದಿಕ್ಕಿಗೆ| ಭಯ | 
ಗೊಂಡು ಬರುವದಾರೀ ಮೂಲೆಗೆ !! ಕಂಡಿತ ಸಿಕ್ಕಿದೆನಿವರೊಳು ಲಜ್ಜೆ | 
ಭಂಡೆಯರಾಗಿಹರದರೊಳು || ೨ || ನಾಚಿಕೆಗೊಳಗಾದೆನಿಂದಿಲಿ | ಎನ್ನ | 
ಪ್ರಾಚೀನದಾ ಫಲದಿಂದಲಿ || ಗೋಚರಿಸರು ಕಣಿ ಗೊಬ್ಬರು | ಬಹು | 
ನೀಚ ಸಹಿ ನಾನೇನೆಂದರು || ೩ || ಕಾಯಿ ರ್ಪೆನೆಂದೆನ್ನ ಗಂಡಗೆ | 
ಕೈ | ಹೊಯ್ದ ಶಾಸ್ತಾರ ತಾನೆಲ್ಲಿಗೆ|| ಹಾಯ್ದ ನೆಂದೆಂಬುದನರಿಯೆನು | 
ವ್ಯರ್ಥ | ಕೊಯ್ದನಲ್ಲ ಎನ್ನ ಕೊರಳನು || ೪ || ನಳಿನಾಕ್ಷಿ ಹೀಗೆಂದು 
ಕೂಗುತ್ತ | ಕಣ್ಣ ! ಜಲವನ್ನು ತೆಗೆದುರೆ ಸಿಡಿಯುತ್ತ !! ಹಲವು 
ಯೋಚನೆಗಳ ನೆರೆ ಗೈದು ! ಯೆಣ್ಣು | ತಳುತಿರ್ದಳಾ ಕಾವಲನ ಬೈದು 1೫!! 

|| ಭಾಮಿನಿ !). 
ಸುರಪನಂಗನೆಯಳಲಿನ ಧ್ವನಿ ! ಹರಿಹರರ ಸಂಭವಗೆ ಕೇಳಲು | 
ಭರದೊಳೆದೆ ತಂದು ನೋಡಿದನಸುರೆಯರ ನಡುವೆ | ಮರುಗುತಿಹ 
ಮಾನಿನಿಯ ಹೋ ಹೋ | ಹರಿಣಲೋಚನೆ ಬೆದರಬೇಡೆನು | ತೊರೆದು 
ಬಳಿಕಿಂತೆಂದ ಮರುಳೆಯರಿಂಗೆ ಶಾಸ್ತಾರ || ೧ || 

|| ಪಂಚಾಗತಿ ಮಟ್ಟೆ || 
ಎಲ್ಲಿಗೊಯ್ದಿರಿವಳ ಪಿಡಿದು ! ಘಲ್ಲಿಸುತ್ತ ಬಹಳ ತೆರದಿ | ಕಳ್ಳರಂತೆ 
ಬಂದು ನಿಮಗಿ! ದೊಳ್ಳಿತಲ್ಲವು || ಚಲ್ಲ ಬಡಿವೆ ನಿಮ್ಮನೀಗ ಒಳ್ಳೆದುಂಟು 


ಶೂರಪದ್ಮಾಸುರ ಕಾಳಗ | 25 


ಬಿಟ್ಟರಿನ್ನು | ತಳ್ಳಿಗಳನೇನಿ ನುಡಿದರೆಲ್ಲರವನೊಳು | ೧ || ಬಿಡುವರಲ್ಲ 
ಸತಿಯ ನಾವು | ನಡೆವರಲ್ಲ ನಿನ್ನ ನುಡಿಗೆ | ಕಡು ಪರಾಕ್ರಮದಲಿ ಬಂದು | 
ತಡೆವರೆಮ್ಮನು | ಹಡೆದವಳೊ ನಿನ್ನ ಕೈಯ 1 ಪಿಡಿದವಳೊ ಪೇಳೆನಿ | 
ಘುಡು ಘಡಿಸುತೆಂದ ನಿಲ್ಲ ! ದೊಡನೆ ಬೆದರಿಸಿ || ೨ || ಪತ್ನಿ ಇವಳು 
ಸುರಪನಿಂಗೆ 1 ಧರ್ತೆಯರಿರ ಕೇಳಿರೆನ್ನ | ಪೆತ್ತವಳೆ ಜೋಡುನೋಡೀ | 
ಮತ್ತಕಾಶಿನಿ || ಮತ್ತೆ ಖಳರ ಬಾಧೆಗಾಗಿ | ಹರಿದ್ದು ಕಾಯ್ನಿವಳ ! 
ನೆತ್ತಿ ಬಂದರಿಂದು ನಿಮ್ಮ ಕುತ್ತಿ ಕೆಡಹುವೆ || ೩ || ಇನಿತು ಶೌರ್ಯ 
ವಿಹುದೆ ನಿನಗೆ | ಕೆಣಕಬೇಡ ಬರಿದೆ ನಮ್ಮ ! ವನಜನಾಭ ಮುಖ್ಯನಿದಿರು | 
ಕಾಣದೆಲ್ಲರು || ಹಣಿಕಿ ನೋಡಿ ದೂರದಿಂದ | ಜುಣುಗಿ ಪೋಪರವರಿ 
ಗಿಂತ ! ಘನಬಲಾತಿಶಯನೆ ನೀನು | ಬಿನುಗು ಪೋಗೆಲ | ೪ || ಹರಿಹರಾದಿ 
ಗಳನು | ಬಗೆಯ | ದಿರುವ ಶೌರ್ಯ ತೋರಿರೆನಲು | ಭರದಿ ಕೋಪ 
ಗೊಳ್ಳುತಾಗ | ದುರುಳೆ ಅಜಮುಖಿ || ತರಿವೆ ನಿನ್ನನೆನುತ ಶೂಲ| 
ಧರಿಸುತೆ ಪೊಡೆಯೆ ಶಾ | ಸ್ತರನ್ನು ಸೆಳೆದು ಕಿನಿಸಿನಿಂದ | ಮುರಿದು 
ಬಿಸುಟನು || ೫ | ಮತ್ತೆ ಖಡ್ಗ ದಿಂದ ಶಿರವ ! ಕತ್ತರಿಸುವೆನೆನುತ 
ಮುಂದ | ಕೊತ್ತಿ ಬರಲು ಸೆಳೆವುತದರ | ನೆತ್ತಿ ಶಾಸ್ಕರ || ಕೃತಿ 
ವಾಸನಂತೆ ಕೋಪ| ವೆತ್ತುತವಳ ಕರಗಳನ್ನು | ಕತ್ತರಿಸಿ ಬಿಸುಟನತಿ 
ವಿ | ಚಿತ್ರದಿಂದಲಿ 11 ೬ || 


|| ವಾರ್ಧಿಕ !! 


ಖಡುಗದಿಂದಜಮುಖಿಯ ಕರಗಳಂ ಶಾಸ್ತಾರ | ಕಡಿದ ' ಹತಿಗತಿ 
ರಕ್ಕಸಿಡಿದಭ್ರಕಲ್ಲಿಂದ | ಕಡಲೇಳರೊಳು ಜಲವು ರುಧಿರಮಯವಾಗೆ ಕೈಗಳ 
ವನಿಗೆ ಬೀಳಲು || ಬುಡಸಹಿತ ಪೇರ್ಮರಗಳೊಡನೆ ಮಗುಚಿತು ಧರೆಗೆ | 
ನಡುಗಿತಬುಜಭವಾಂಡ ಮೇರುಗಿಯಲ್ಲಾಡೆ | ನುಡಿಯಲಳವಲ್ಲವಳ 
ಹಸ್ತಗಳ ತಿಮದನೇನೆಂಬೆನಚ್ಚರಿಯನು || ೧ || 


26 | ಶೂರಪದ್ಮಾಸುರ ಕಾಳಗ 


|| ಸೌರಾಷ್ಟ್ರ ತ್ರಿವುಡೆ || 
ಪರಮ ಋಷಿಗಳು ಕೇಳಿರಿಂತಾ | ಹರಿಹರಾತ್ಮಜ ಖಡ್ಡ ದಲಿ 
ನಿಶಿ | ಜರೆಯ ಹಸ್ತವ ಕಡಿಯೆ ಕೂಗುತ | ಭರದೊಳಸುರೆ || ೧ || 
ಮುಂಡು ಕರದಿಂದೆದೆಯ ಮಿಗೆ ಹೋ ! ಕೊಂಡು ಕೂಗುತ್ತಿಳಿವ 
ರಕುತವ | ಕಂಡು ಕಣ್ಣಲವಿಳಿಸಿ ವೃ ಕಕೆ | ಮಂಡೆಯನ್ನು || ೨ || ತಾಗಿ 
ಸು ನಾಚಿಕೆಯ ನಾ ! ಹೇಗೆ ಪೋಗಿನ್ನೊರೆಯಲಣ್ಣಗೆ ! ನಾಗವೇಣಿ 
ಶಚಿಯ ಮುಖದಿಂ 1 ಹೀಗೆ ಆಯು | ೩ 1 ದುಃಖಿಸಿದರೇನ್ ಫಲ 
ಗಳೆಂದಾ | ರಕ್ಕಸಿಯು ದೂರದಲಿ ನಿಂತುರೆ ! ನಕ್ಕುಗೊಂಡಿಹನಿಂಗೆ 
ನುಡಿದಳು | ತಕ್ಕ ಮಾತ || ೪ || 

|| ಕಾಂಬೋದಿ ರಂಪ | | 
ಆಯಿತೆ ಶಾಸ್ತಾರ ಭಳಿರೆ ಮೆಚ್ಚಿದೆನೆನ್ನ | ನೋಯಿಸಿದೆಯಲ್ಲ 
ಕೈ ಕಡಿದು | ಬಾಯಬೂಟಲ್ಲಣಗೊರೆದು ಸೆರೆಗಿಕ್ಕಿ ಸುವೆ | ತಾಯಾಣೆ 
ನಿನ್ನ ಪಿಡಿದೊಯ್ತು || ೧ || ಇಲ್ಲ ಸುಳ್ಳಿದ ಸತಿಯನೊಂದಿನಕಾದ | 
ರೆಲ್ಲಿರ್ದರಾನು ಒಯದಿರೆ | ಅಲ್ಲ ಹೆಣೆದೆಯೊಳಿಹುದಲ್ಲ ಮೊಲೆಯುಟಿ 
ರುವ| ದಲ್ಲಿ ನೆರಿ ಕೇಳೆಂದಳಸುರೆ || ೨ | ಪೇಳಿ೦ತು ಸಖಿಯರೊಟೊಡ 
ಗೂಡಿ ತೆರಳಿದಳು | ಮೂರ್ಲೋಕ ಬೆದರಡಿಗಡಿಗೆ 1 ಪೇಳಬೇಕಿದನಣ್ಣ 
ಗೆಂದೆನುತ ಬಂದಳಾ | ಖಳೆಯಜಮುಖಿಯಳು , ಕಡೆಗೆ i ೩ || 

|| ಭಾಮಿನಿ !! 
ಸರಿಯೆ ದಾನವಿಯತ್ತಲಿತ್ತಲು ಸುರಮುನಿಪ ನಾರದನು ಬಂದೀ 
ಪರಿಯ ಸುರಪಂಗೊರೆಯೆ ನಡುಪಥದಿಂದ ಪಿಂತಿರುಗಿ | ತರುಣಿ 
ಯಿರ್ಪೆಡೆಗೈಯುತವಳನು | ಕರೆದು ಕೊಂಡೊಯ್ದಿರಿಸಿದನು ಸುರ | ಗಿರಿಯ 
ತಪ್ಪಲ ಕಾಕಪರ್ವತಗುಹೆಯೊಳತಿ ಭರದಿ || ೧ || 

| ಸಾವೇರಿ ಅಪ್ಪ || 
ಪತ್ನಿಯ ಕೂಡಿಂತಾ ಗುಹೆಯಲ್ಲಿ ಸುಖ | ವೆತ್ತು ಸುರಪ 
ಸಹಿಸಿರಲಿಲ್ಲ !! ಮತ್ತಿತ್ತಲಜಮುಖಿ ಮಾರ್ಗವ ! ನಡೆ | ಯುತ್ತ ಬಂದಳು 


ಶೂರಪದ್ಮಾಸುರ ಕಾಳಗ | 27 


ಕೆಟ್ಟು ಧೈರ್ಯವ|| ೧ || ತುಂಡಾದ ಕೈಗಳ ಕಾಣುತ್ತೆ ! ನಾಚಿ| ಕೊಂಡು 
ಕಣ್ಣೀರನ್ನು ಸುರಿಸುತ್ತ | ಮಂಡೆಯ ಬರಹವಿದೆನ್ನುತ್ತ ! ಜೆ | ಭಂಡ 
ಶಾಸ್ತಾರನೆಂದು ಬಯುತ್ || ೨ || ನೋಡಿಕೊಳ್ಳುವೆನೊಮ್ಮೆಗಣ್ಣನ | 
ಬಾಯೊ 1 ಳಾಡಿದರೇನಿಲ್ಲ ಭೂಷಣ | ಮಾಡಿದುದಿಲ್ಲ ನಾನವರೇನಾ1 ರಣ | 
ಹೇಡಿ ಮಾಡಿದನಲ್ಲಿಂತಪಮಾನ ! ೩ ||, ಎಣು ತೀ ಪರಿಯಲ್ಲಿ ಬಂದಳು ! 
ವ್ಯರ್ಥ | ಹೆಣ್ಣು ಜನ್ಮವು ಎಂದು ಬಗೆದಳು !! ತನ್ನೊಳು ತಾನತಿ 
ನೊಂದಳು | ಬಳಿ 1 ಕಣ್ಣನ ಬಳಿಗೈವುತೆಂದಳು 11 ೪ || 


|| ತೋಡಿ ಏಕ , || 
ಅಣ್ಣ ನೀ ಕೇಳಿತಲೆನಗಿಂದು | ಬಂದಿರ್ಪ ಕಷ್ಟ 1 ವನ್ನು ನೋಡು 
ಪೇಳ್ವುದೇನೆಂದು !! ಎನ್ನ ಬಾಳೆ ಸಂದಿತಿಲ್ಲಿಗೆ ! ಯಾರೊಡನೆಂಬೆ | 
ಯಿನ್ನು ಬಂತಲ್ಲಿಂತ ನಾಚಿಕೆ || ೧ | ಗಂಡನು ಕೇಳು ನಿನೀ ಜಗತಿಗೆ | 
ನಡುಗುವುದೈ ಬ್ರ ! ಹಾಂಡವೆಲ್ಲ ನಿನ್ನ ಭೀತಿಗೆ | ಹೆಂಡಿರುಗಳು ಸುರರ 
ಸ್ತ್ರೀಯರು | ನಿನ್ನಂತೆ ಸುಪ್ರ | ಚಂಡರಿಲ್ಲವೆಲ್ಲಿ ಕಂಡರು 11 ೨ । ತಿಳಿದು 
ನೋಡಿದ್ದು ಫಲವೇನು | ತಂಗಿಯ ಮಾನ | ಕಳೆದು ಹೋದಂತರದಿ 
ಮತ್ತಿನ್ನು ! ಜಲಜಸಂಭವನಿಂತು ಬರೆದನೆ | ' ಹಣೆಯಗ್ರದಲ್ಲಿ ಕುಲಕೆ 
ದೊಡ್ಡ ಕೊರತೆ ತಂದನೆ || ೩ || ಒಬ್ಬರಲ್ಲಣ್ಣಂದಿರಿಬ್ಬರು ! ನೋಡಿದರ 
ವರು | ಒಬ್ಬರಿಂದೊಬ್ಬರು ಶೂರರು ! ಸರ್ಬರಿದ್ದೀ ಪರಿಯ ಬಾಧೆಗೆ | 
ಗುರಿಯಾದೆನಲ್ಲ ! ಕರ್ಬುರಾನ್ವಯತಿಲಕ ಸುಮ್ಮಗೆ# ೪ | | 


ಶ್ರೀಮದ್ದು 
ಫಲವೇ 
ನಿಂತು ಬರೆದ 


|| ಭಾಮಿನಿ || 
ತಂಗಿಯಾಡಿದ ನುಡಿಯ ಸುಭಟೋ | ತುಂಗ ಶೂರನು ಕೇಳಿ 
ಕಿಡಿಗಳ ! ಕಂಗಳಲಿ ಸೂಸುತ್ತ ಮಿಾಸೆಯ ತಿರುಹಿ ಹಡಿದು | ಹಿಂಗದಡಿ 
ಗಡಿ ತಾಳಿ ಕೋಪವ | ಲಿಂಗಿಸುತ ಗದ್ದುಗೆಯ ತನ್ನ ಕ ! ಗಂಗಳಲಿ 
ಹೊಡೆದದ್ದು ನುಡಿದನು ಭಗಿನಿಯೊಡನಂದು || ೧ || 


28 | ಶೂರಪದ್ಮಾಸುರ ಕಾಳಗ 


_ H ಮಾರವಿ ಏಕ || 
ನುಡಿ ನುಡಿ ನುಡಿ ತಡ ಮಾಡದೆ ಕರಗಳ 1 ಕಡಿದಂತಧಮನನು | 
ಹೊಡೆದೇವನಗರಿಗೆ ತಡೆಯದೆ ಕಳುಹುವೆ | ಬಿಡು ಬಿಡು ಚಿಂತೆಯನು ||೧|| 
ಸುರರೊಳಗಾರಮರೇಂದ್ರ ಧನದನೆ | ನಿರುತಿಯೋ ಹುತವಹನೆ !! 
ಮರುತನೋ ಯಮನೋ ವರುಣನೋ ಮಾ | ತರಣಿಯೊ 
ಚಂದಿರನೊ || ೨ || ಪೇಳವರಂತಿರಲೆಲೆ ಭಗಿನಿಯ ಸಿರಿ ! ಲೋಲಜಭವ 
ಮುಖ್ಯ !! ಮಲ ಮೂರುತಿಗಳ ಬಗೆವೆನೆ ನಿಂತರೆ ! ಕಾಳಗದೊಳ 
ಗವ || ೩ || ಯಾರೆಸಗಿದರಿದನೆತ್ತಲು ನಡೆದೆ ಸ | ವಾರಿಗೆ ಸುರಪತಿಯ || 
ನಾರಿಯ ಹದನವದೇನೆನೆ ನುಡಿದಳು | ಶೂರನೊಳಾ ಪರಿಯ || ೪ || 

| ಕೇದಾರಗೌಳ ಝಂಪೆ | 
ಕೇಳು ಕೇಳಗ್ರಜಾತ | ನಿನ್ನೊಡನೆ ! ಪೇಳುವದನೊಲಿದು ಖ್ಯಾತ !! 
ಬಾಲೆ ಶಚಿಮುಖದೊಳೆನಗೆ । ದೊರಕಿತೀ | ಹಾಳು ಭಂಗಗಳ 
ವರೆಗೆ || ೧ || ಹಿಂದೆಳಾ ತರುಣಿಯ | ಬಯಸಿ ನೀನೆಂದಂತೆ 
ಕಂಡ ಕಡೆಯ || ಚಂದದಿಂ ಪುಡುಕಿ ಕಡೆಗೆ 1 ಕಂಡೆ ನಾ | ನೊಂದು 
ವಿಪಿನದೊಳಾಕೆಗೆ || ೨ || ಕುಂಭಕುಚ ಕುಂದರದನ | ಕುರುಳು ಮರಿ ! 
ದುಂಬಿಯನು ಪೋಲುದಣ || ತುಂಬಿಕೊಂಡಿದೆ ಜವನ | ವಿಕಸಿತವಾ | 
ದಂಬುಜಕೆ ಸದೃಶ ವದನ || ೩ | ಸಣ್ಣ ನಡು ಘನನಿತಂಬ | 
ಕೇಳವಳ | ಪುಣ್ಯವಿದ್ದವನೆ ಕಾಂಬ !! ವರ್ಣಿಸುವಡವಳ ಚಂದ | 
ಕೂಡದದ | ನಿರ್ಣಯವು ಕೇಳೆನ್ನಿಂದ || ೪ || 

| ಭಾಮಿನಿ | | 
ಹುಚ್ಚುಗೊಂಡೀ ರೂಪಿಗವಳೊಡ/ ನುಚ್ಚರಿಸಿದೆನು ನಿನ್ನ ಪೇಕ್ಷೆಯ ! 
ಹೆಚ್ಚಿಗೆಂದಳು ಮಾತ ನಾನದ ಕೇಳು ಕೋಪದಲಿ !! ಹುಚ್ಚು ಮಳಿಯ 
ಕರವ ಪಿಡಿದರೆ | ಬೆಚ್ಚಿ ಭಯದಿಂಕೂಗಲಾಕ್ಷಣ | ದುಶ್ಚರಿತನಾರೋರ್ವ 
ಕಡಿದನು ಬಂದು ಹಸ್ತಗಳ || ೧ || 


, ಶೂರಪದ್ಮಾಸುರ ಕಾಳಗ / 29 


ಅನುಜೆಯ ನುಡಿಯಂ ಕೇಳುತ ! ದನುಜಾಧಿಪ ಮನವರು 
ಗುತ್ತಲಿ ಬಳಿಕಂ ತಾಂ || ಕಣುಗಳ ಕೆಂಪಡರಿಸುತಲಿ | ತ್ರಿಣಯನ 
ರೀತಿಯೊಳುರೆ ಘರ್ಜಿಸುತಿಂತೆಂದಂ || ೧ || 

|| ಭೈರವಿ ಏಕ !! 
ಆಯಿತೆ ಶಚಿಯಿಂದಿಂತು | ಸುರ | ರಾಯಗೆ ಕಾಲವು ಬಂತು ||.. 
ನೀ ಯಿರು ಸುಮ್ಮಗೆ ತಂಗಿ | ಮನ ನೋಯದಿರೆಲೆ ಕನಕಾಂಗಿ | ೧ || 
ಬಿಡೆ ಬಿಡೆ ಕೇಳಾ ಸತಿಯ ! ಸುರ | ರೊಡೆಯನ ಬಡಿದಾ ಶಚಿಯ || 
ತಡೆಯದೆ ತಡೆ ನಾ ಪೋಗಿ! ಕೈ ! ಕಡಿವವ ಬರಲೆದುರಾಗಿ || ೨ || 
ಪಂಕಜಭವನೇ ಬರಲಿ | ವರ | ಶಂಕರ ತಾನ್ನೆ ತರಲಿ | ಬಿಂಕವ ಮುರಿ 
ದವರುಗಳ 1 ನಿ ! ಶಂಕೆಯೊಳೆಳೆತರೆನವಳ || ೩ | ಕೇಳಿರಿ ಕುಳಿತಿಹ 
ಭಟರು ! ಬೇ | ಗೇಳಿರಿ ಭುಜಬಲಯುತರು | ತಾಳದೆ ಸಂಶಯ 
ಮನದಿ | ಸುರ | ಪಾಲನ ವಧುವನೀಕ್ಷಣದಿ || ೪ || ತರುವರೆ 
ಪೋಗುವೆನೀರ | ಹಿಂ | ಜರಿಯದೆ ನೀವತಿ ಬೇಗ!! ಹೊರಟು ಬರುವ 
ದೆಂದೆನುತ | ಹೂಂ | ಕರಿಸಿ ನುಡಿದ ಕೋಪಿಸುತ || ೫ || 


|| ಭಾಮಿನಿ || 
ಇಂತರುಹಿ ಸೈನಿಕಗೆ , ಶೂರ ಮ ! ಹಾಂತ ಕೋಪದಿ ಬಳಿಕ 
ತಂಗಿಯ | ಚಿಂತೆಯನು ನೆರೆ ನೋಡಿ ಕರಗಳ ಕೊಡಿಸಿ ವಿಧಿಯಿಂದ || 
ಸಂತವಿಸಿ ಕಳುಹುತ್ತ ಸುರಪನ | ಕಾಂತೆಯನು ತರಪೋಗುವತಿಶಯ | 
ಭ್ರಾಂತಿಯೊಳಗಿರೆ ಭಾನುಕೋಪನು ಬಂದು ಪಿತಗೆಂದ || ೧ || 

| ಭೈರವಿ ಅಷ್ಟ | 
ಎಲ್ಲಿಗೆ ಪಯಣವಿದಯ್ಯ | ಕೇಳಿ | ಕೊಳ್ಳುವ ದೈನ್ಯದೊಳ್ 
ಪೇಳಿರಪ್ಪಯ್ಯ !! ಪ 1 ಪೋಪುದೆ ಖುದ್ದು ಸವಾರಿ | ಇಂದ್ರ ! ನೋಪಳ 


30 / ಶೂರಪದ್ಮಾಸುರ ಕಾಳಗ 


ತರುವರೆಂದೆನುತಲೀ ಸಾರಿ ! ಕೋಪವ ಬಿಡು ಕೇಳೀಗೊಂದ 1 ಪೇಳೆ ! 
ಹೇ ಪುಣ್ಯಜನಕುಲಜಲನಿಧಿ ಚಂದ್ರ || ೧ || ಹೇನ ಹಿಡಿವರೇಕೆ ಬಲೆಯು ! 
ಹುಲು | ಶ್ವಾನನ ಕೊಲ್ಲುವರೇಕೆ ಮಾರ್ಬಲವು|| ಮಾನಿನಿಯಾಗಿಪ್ಪ 
ಶಚಿಯ | ತಹ 1 ಡೇನಿಷ್ಟಾಂಬರ ಪೇಳು ಕೇಳ್ ಜೀಯ !! ೨ || ಅತಿರಥ 
ಮಹಾರಥರಿಹರು ! ಮನು ! ಮಥದ್ವೇಷಿಯನು ಕಾದಿ ಗೆಲುವ 
ಸಾಹಸರು | ಹಿತದಿಂದಲವರಿಗಪ್ಪಣೆ ಯ ! ದೈತ್ಯ | ಪತಿಯೆ ನೀ ಕೊಡು 
ನೋಡು ತಗುವರಾ ಸತಿಯು || ೩ || ಇಲ್ಲದಿದ್ದರೆ ಮನಸದಕೆ ! ಕೊಡು ! 
ವೀಳೆಯ ಕರುಣದೊಳೆನಗೆ ಪರಾಕೆ || ನಿಲ್ಲದೆ ನಾ ಪೋಗುತಳ | ಕ್ಷಣ | 
ದಲ್ಲಿ ತಂದೊಪ್ಪಿಪೆ ನೋಡು ಕಾರ್ಯಗಳ || ೪ || 


11. ಭಾಮಿನಿ || 
ಭಾನುಕೋಪನ ನುಡಿಗೆ ಮೆಚ್ಚುತ | ದಾನವೇಂದ್ರನು ಬಳಿಕ ಮಗ 
ನೋಳು | ಸಾನುರಾಗದೊಳೆಂದ ನೀನೇ ಪೋಗಿ ಸುರಪತಿಯ ! ಮಾನಿನಿಯ 
ತಂದೊಪ್ಪಿಸೆಂದರಿ | ವಾಣದಲಿ ಕರ್ಪುರದ ವೀಳೆಯ | ತಾನೆ ಕೈಯಾರಿತ್ತು 
ಕಳುಹಿದ ಶೂರಪದ್ಮ ಖಳ || ೧ || 

|| ವಾರ್ಧಿಕ !.. 
ಚಿತ್ತವಿಸಿ ಮುನಿಗಳಿರ ಶೂರ ದಾನವ ತನ್ನ | ಪುತ್ರಗಿಂತಪ್ಪಣೆಯ 
ಕೊಡಲಾಗ ಕರೆಸಿದಂ | ಮತ್ತಗಜಘಟೆಗಳಂ ಹದಿನೆಂಟು ಸಾವಿರದ 
ಮತ್ತಷ್ಟೆ ಹಯರಥಗಳ | ಹತ್ತು ಲಕ್ಷಕಾಲಾಳವತಿರಥಾದಿಗಳೆರಡಿ ! ಪ್ಪತ್ತು 
ಕೋಟಿಗಳನ್ನು ಮೇಳವಿಸಿ ಕಡೆಗೆ ತ | ಇತ್ಯಾದಜಮುಖಿಯ 
ಕೂಡುತಲಿ ಪೊರಮಟ್ಟನೇನೆಂಬೆನಚ್ಚರಿಯನು || ೧ || 

|| ಶಂಕರಾಭರಣ ಮಟ್ಟೆ !! 
ಮಿತ್ರಕೋಪನಿಂತು ತೋಷ ! ವತ್ತು ಬಳಿಕ ಸಕಲ ಸೈನ್ಯ | 
ಮೊತ್ತದೊಡನೆ ನಡೆದ ಭರಕೆ | ಪೃಥ್ವಿ ನಡುಗಲು || ಮತ್ತೆ ಕರೆದು ಕೇಳ 


ಶೂರಪದ್ಮಾಸುರ ಕಾಳಗ / 31 


ತ | ನೃತೈಯೊಡನೆ ತ್ರಿದಶಪತಿಯ | ಪತ್ನಿಯಿರ್ಪ ವನವ ತೋರೆ| 
ನುತ್ತ ಬೇಗದಿ ।। ೧ ಒರೆದಳದಕೆ ವರ ಶ್ರೀಕಾಶ | ಪುರದ ತೆಂಕಲಿರ್ಪ 
ವನದೊ | ಳಿರುವಳಾಕೆ ದಿಟವಿದೆಲಿ | ತರಣಿಕೊಪನೆ || ತೆರಳಿ 
ನೋಳ್ಳುದೆಂದು ನುಡಿಯೆ | ಭರದಿ ಬಂದು ಮುತ್ತುತದಕೆ | ತರುಣಿ 
ಶಚಿಯ ಪುಡಕಿ ದಣಿದ | ನರುಹಲೇನದ !! ೨ !! ಎಲ್ಲಿ ಕಂಡರಿಲ್ಲದಿರಲು | 
ನಿಲ್ಲದೆಂದ ಭಾನುಕೋಪ| ಕಳ್ಳಿ ತಪ್ಪಿಸಿದಳು ಬಲದಿ 1 ದೊಳ್ಳಿತೆನ್ನುತ || 
ತಲ್ಲಣಿಸದೀಗ ಸ್ವರ್ಗ | ವಲ್ಲಭನ ಪುರವ ಮುತ್ತ | ಲಲ್ಲಿ ದೊರಕದಿರಳೆ 
ನಿ | ಎಲ್ಲರೆದ್ದರು || ೩ || 


| ವಾರ್ಧಿಕ ! 
ಕೇಳಿರೆಲೆ ಮೌನಿಗಳಿರಾ ಕಾಡೊಳಿಂದ್ರನನು | ಕೂಲೆ ಗೋಚರಿಸ 
ದಿರಲದ ಕಂಡು ಕೋಪದಿಂ ! ದೇಳಿ ನೀವೆಂದೆನುತಲಾ ಸೈನ್ಯವುಂ 
ಕೂಡಿಕೊಂಡಾಗ ಭಾನುಕೋಪ!! ಪೇಳಲೇನ್ ಸ್ವರ್ಗವಂ ಮುತ್ತಲಲ್ಲಿರ್ದ 
ದಿವಿ | ಜಾಳಿ ಭಯದಿಂದೊಡೆ ಕೋಟೆ ಕೊತ್ತಲಗಳಂ | ಬೀಳಿಸುತ 
ಮುಂದೆ ನುಗ್ಗಲು ಕಾಣುತಲೈರ್ವ ತಡೆದೆಂದನಾ ದೈತ್ಯಗೆ || ೧ || 

| ಜಂಜೂಟಿ ಏಕ 
ನಿಲ್‌ ನಿಲ್‌ ನಿಲ್ದಲೆ ಕಳ್ಳ ನಿಶಾಚರ | ಯೆಲ್ಲಿಗೆ ಮುಂದೆ ಹೋಗುತಿ !! 
ಒಳ್ಳೆದು ನೋಡ್ ಬಂದಲ್ಲಿಗೆ ಪೋದರ ! ದಲ್ಲದಿದ್ದರೆ ಕೆಟ್ಟು 
ಪೋಗುತಿ || ೧ !! ನಡಿ ಹಿಂದಕೆ ಕ್ಷಣ ! ತಡೆದರೆ ಕೇಳ್ ಕಾಲ್ | ಹಿಡಿ 
ದಪ್ಪಳಿಸುವೆ ನಿನ್ನದ| ನುಡಿದರೆ ಹೆಚ್ಚಿಗೆ ದೌಡೆಯ ಮೇಲಕೆ | 
ಹೊಡೆವವು ಬಗೆಯದೆ ಕೇಳದ || ೨ || ತಂಟೆಯ ಗೈದರೆ ಮುರಿವೆವು 
ಕೇಳ್ ಕಾಲ್ | ಗಂಟನು ಹೊಡೆವುತಲಿಂದಿಲಿ || ತುಂಟತನಂಗಳ 
ತೋರ್ದರೆ ನೂಂಕುವೆ | ಕಂಠಕೆ ಕರಗಳ ಹಾಯುತಲಿ | ೩ !! ಬೆಬ್ಬಳಸುವ 
ರಿಲ್ಲೊಬ್ಬರು ನಿನ್ನ | ಅಬ್ಬರಕಿಲ್ಲಿ ಕೇಳೆಲಾ||ಕೊಬ್ಬಲಿ ಮೈಮೇಲ್ವಿದ್ದರೆ 
ಪೆಟ್ಟಿನ| ಹಬ್ಬಗಳಾಹುದು ಕೇಳೆಲಾ || ೪ || 


32 | ಶೂರಪದ್ಮಾಸುರ ಕಾಳಗ 


| ಸೌರಾಷ್ಟ್ರ ತ್ರಿವುಡೆ || 
ದ್ವಾರಪಾಲನ ನುಡಿಯನಂದಾ | ಶೂರಪದ್ಯಾತ್ಮಜನು ಕೇಳುರಿ 
ಕಾರುಡೆ ಬಿಡದವನ ಪಿಡಿವುತ | ಲಾರುಭಟಿಸಿ | ೧ || ಕಟ್ಟಿದನು ಕೈ 
ಯೆರಡ ಖಳನವ | ನುಟ್ಟವಸ್ತ್ರವ ಹರಿದು ಮೋರೆಗೆ | ಹೆಟ್ಟಿದನು 
ನಾಮಗಳ ಮೂರನು 1 ಗಟ್ಟಿಯಾಗಿ || ೨!! ಹೇಳು ಹೇಳೀಗೈದಿ ನಿನ್ನಯ ! 
ಆಳಿದಂಗೆಂದೆನುತ ಸುರಕುಲ | ಕಾಲಭೈರವ ಪಿಡಿದು ನೂಕಿದ | 
ತಾಳಿ ಖತಿಯ || ೩ || 

|| ಭಾಮಿನಿ || 
ಒಡೆಯನಿಂಗುಸುರೆನ್ನು ತೀಪರಿ | ನುಡಿದು ಕಳುಹಲು ದ್ವಾರ 
ಪಾಲನು 1 ಕಡು ಭಯದೊಳಡಿಗಡಿಗೆ ನಡುಗುತ ಮೆಲ್ಲನಡಿಯಿಡುತ || 
ಕಡಿಯದುಳುಹಿದನಲ್ಲ ಕೊರಳನು 1 ಪಡೆದ ಭಾಗ್ಯವಿದೆಂದು ಪೇಳ | 
ತೊಡನೆ ಬಂದಿತೆಂದನಿಂದ್ರತನೂಭವಂಗೆರಗಿ || ೧ || 

|| ಮುಖಾರಿ ಏಕ || 
ಲಾಲಿಸಿ ಕೇಳ್ ದೊರೆಯ | ಸೌಭಾಗ್ಯದ ಮರಿಯೆ | ಲಾಲಿಸಿ 
ಕೇಳ್ ದೊರೆಯೆ !! ಪಲ್ಲ | ದಾನವನೊರ್ವನಿಂದು | ಸೇನೆ ಸಹಿತ 
ಬಂದು | ಛಾನಹಾನಿಯ ಗೈದನು ! ನಾಕವನವನು ! ೧ !! ಮಿತ್ರಕೋಪ 
ನಂತೆ ! ಪುತ್ರಶರನಿಗಂತೆ ! ಮತ್ತ ಬಂದುದನು ! ತಿಳಿಯೆ ಕೇಳದನು ||೨|| 
ಏಳು ತೋರಿಸು ನಿನ್ನ | ತೋಳಸತ್ವಗಳನ್ನ | ಲಾಲಿಸು ಮಾತಿದೊಂದ | 
ಸುರಪನ ಕಂದ || ೩ || ತಡೆದರೆ ಕಾರ್ಯವೆಲ್ಲ ! ಕೆಡುವುದೈ ಸುಳ್ಳಲ್ಲ ! 
ದಡಿಗರೇನ್ ಘನ ನಿನಗೆ ! ಪೇಲೊಂದನೆನಗೆ || ೪ || 


! ಭೈರವಿ ಅಪ್ಪ || 
ದ್ವಾರಪಾಲನ ನುಡಿ ಕೇಳು | ವೃ | ತಾರಿಜ ಕೋಪವ ತಾಳು 
ಏರಿರ್ದಾಸನವಿಳಿದ | ಹ | ಕಾರವ ಗೈದುರೆ ನುಡಿದ || ೧ || 


ಶೂರಪದ್ಮಾಸುರ ಕಾಳಗ / 33 


ದಾಳಿಯಾಯಿತೆ ದಾನವರ | ನಾ | ವಾಳುವ ಸ್ವರ್ಗಕೆ ಖಳರ | ಕಾಲ 
ಗಳೊದಗಿತವಗೆ | ಹೀಗೆ| ಪೇಳುತಲಮರರ ಕಡೆಗೆ !! ೨ || ಕರೆದೆಂದನು 
ನಿಶಿಚರರು | ನಮ್ಮ ! ಪುರವ ಮುಹರಂತವರು || ತೆರಳುವೆನವರೊಳು 
ರಣಕೆ | ನೀವು ! ಬರಬೇಕೆದ್ದು ಬೆಂಬಲಕೆ || ೩ || ನುಡಿದೀ ಪರಿ 
ಸ್ವಂದನವ | ಬಳಿ | ಕಡರಿದ ಧರಿಸಿ ಮಾರ್ಗಣವ | ಹೊಡೆದಬ್ಬರಿಸುತ 
ಹಯವ | ಬೇಗ1 ನಡೆಸಿದ ಸಾರಥಿ ರಥವ || ೪ || 


|| ಭಾಮಿನಿ || 
ಸಾರಥಿಯ ಕೈಚಳಕದನುವಿಗೆ 1 ಮೇರುಗಿರಿಯಲ್ಲಾಡೆ ಸೈನ್ಯದ| 
ವಾರಿಧಿಯ ಮಧ್ಯದಲಿ ಬಡಬಾಗ್ನಿಯಿಲಿಂದ್ರಜನು || ತೋರಲಿತ್ತಲು 
ಬಳಿಕ ದೈತ್ಯಕು ! ವಾರ ತಾನೇರಿರುವ ಮಣಿಮಯ | ತೇರನಾತನ 
ಮುಂದೆ ನಿಲಿಸಿಂದ ಹರಿಸೂನು || ೧ || 


- | ಭೈರವಿ ಅಷ್ಟ || | 
ಇತ್ತ ಕೇಳೆಲೊ ಕುನ್ನಿ ದಾನವ | ನೆರ | ' ಹುತ್ತ ಬಲವ ಬಂದು. 
ನಾಕವ || ಮುತ್ತಿದ ಕಾರಣವೇನೆಂದು | ಪೇಳು | ಉತ್ತರ ಬೇಗ 
ದೊಳಿದಕೊಂದು 11 ೧11 ಸೆರೆ ಪಡೆದಿಂದು ನಿನ್ನ ವೈಯ | ಪೋಗಿ ತರ 
ಬೇಕೆಂದೆನುತೆನಗಾಜ್ಜೆ ಯ || ಕರೆದಿತ್ಯ ತಾತನಾದುದರಿಂದ | ಸುರ | 
ಪುರವ ಮುತ್ತಿದೆ ಕೇಳಿ ಪರಿಯಿಂದ !! ೨ || ಮಾತೆಯ ಸೆರೆ ಹಿಡಿದೆಳ 
ಸುವ ! ನಿನ್ನ । ತಾತನ ಹೆಸರೇನು ಕೇಳುವ || ಕೊತಿಯು ಹಸಿವಿಗೆ 
ಚಂದ್ರನ | ವ್ಯರ್ಥ ಪ್ರೀತಿಸಿದಂತಾಯ್ತಿದು ಕಣ || ೩ || ಶೂರಪದುಮನನ್ನ 
ಜನಕನು | ಸುರ ! ವಾರವ ಜಯಿಸಿದ ನೀರನು || ಬೀರಬೇಡೆಲೋ ಕೇಳು 
ಚಂದ್ರನ| ಕೋತಿ ಹಾರೈಸಿದಂತೆಂಬ ಪುರಾಣ || ೪ || ಕೇಳಿದೆ ತಂದೆಯ 
ನಾಮವ | ಬೇಗ 1 ಪೇಳೆಲೊ ನಿನ್ನಭಿಧಾನವ || ಹಾಳು ಕಾರ್ಯಕೆ 
ನಿನ್ನ ಜನಕನು | ಹೋಗ ಹೇಳಿದ ನಲ್ಲತಿಮರುಳನು 11 ೫ || 


34 | ಶೂರಪದ್ಮಾಸುರ ಕಾಳಗ 


ಭಾನುಕೋಪನೆಂದು ಕರೆವರು | ಎನ್ನ । ತ್ರಾಣಕೆಲ್ಲರು ಭೀತಿಪಡುವರು | 
ಶ್ವಾನನಂದದಿ ನೀನು ಬಗುಳಿದ 1 ರೆನ 1 ಗೇನಿಲ್ಲ ನೋವುಗಳದರಿಂದ || ೬ || 

| ಕಾಂಬೋದಿ ಝಂಪೆ || 
ಭಾನುಕೋಪಾಖ್ಯನಾಡಿದ ಮಾತ ಸುರಪತಿಯ | ಸೂನುಕೇಳುರೆ 
ಕೋಪಗೊಳುತ || ಬಾಣ ಮಳೆಯನು ಕರೆಯುತೊಡನೊಡನೆ ನುಡಿದ ನಾ ! 
ದಾನವನಿಗೊಡನೆ ಬೆದರಿಸುತ || ೧ ಮತ್ತಖಳ ಕೇಳೆನ್ನ ಮಾತೆಯನು 
ಮೊದಲು ನಿ ! ನೃತ್ಯ ಕೆಣಕುತ ಕರಗಳನ್ನು || ವ್ಯರ್ಥದಲಿ ಕಳಕೊಂಡಳದ 
ರಿಂದಲೀಗೊಂದು | ಸತ್ಯವಾಗೆಂಬೆ ಕೇಳದನು || ೨ | ಸಿಕ್ಕಳಯು 
ನೋಡಲೊಂದುವೇಳೆಗೆ ಕಡೆಗೆ | ಸಿಕ್ಕಿದರು ಸೆರೆಯನೊಯ್ಯುವರೆ || ತಕ್ಕವನೆ 
ಬರಿದೆ ಗರುವಕ್ಕೆ ಹೋದರೆ ನಿನ್ನ | ಸೊಕ್ಕ ಮುರಿಸುವೆನು ಕನಲಿದರೆ || ೩ || 
ಮಾಡಿ ಯುದ್ದವ ಹೋಗಾಡಬೇಡಸುವ ಹೆಣ | ಗಾಡುವಾತುರ 
ಮುಳ್ಳಡದಕೆ || ಗಾಢದಿಂದೊಬ್ಬನನು ದೂಡುತಯ್ಯನನು ಬರ | ಮಾಡಿ 
ಕೊಳ್ಳಲವೊ ಬೆಂಬಲಕೆ || ೪ || ಎಂದೆನುತ ಶರವ ಸಂಕ್ರಂದನಾತ್ಮಜ ಕಿನಿಸಿ | 
ನಿಂದ ತೆಗೆದೆಸೆಯಲಾ ಖಳನಂ || ಮುಂದುವರಿದಿಕ್ಕಡಿಯ ಮಾಡಿ ಧನುವಿಗೆ 
ಕೋಲ! ಸಂದಣಿಸುತೆಂದ ಶೂರಜನು || ೫ | | 

| ಭೈರವಿ ಅಷ್ಟ || 
ಸುತ್ತಾಮಜ ನೀ ಕೇಳು | ಎ ! ನೃತ್ಯ ಕರವ ಖಡ್ಡ ದೊಳು|| 
ಕತ್ತರಿಸಿದ ಘನ ಬಿರುದ |ಹೇಳುತ್ತ ಜರೆದೆಯಲ್ಲೋ ಮುಗುದ|| ೧|| 
ಹೆಣ್ಣಿನ ಕೈ ಕಡಿಯುವುದು | ದೊಡ್ಡ | ಗಣವಲ್ಲೆಲೊ ನೋಡದಿರು || 
ತಿಣ್ಣ ಬಲಾಢರಿಗದರ | ಹೆಚ್ಚು | ವರ್ಣಿಸಬೇಡೆಲೋ ಕುವರ || ೨|| 
ಪಡೆದಮ್ಮನ ಸೆರೆ ಹಿಡಿದು ಕೊಂಡು | ನಡೆವಾಗೆನ್ನ ನೀ ತಡೆದು|| 
ಬಿಡಿಸುವ ಘನತರದದಟ | ಕಾಣ | ಲಡಗಿದಳಲ್ಲವೆ ಸುಭಟ | ೩ || 
ಜಾತನ ಮೊದಲಲಿ ಜೈಸು | ಮತ್ತೆ | ತಾತನ ಕಲಹಕೆ ಬಯಸು|| 
ಮಾತು ಹಲವನಾಡದಿರು | ಪುರು ಹತಜ | ಬರಿದೆ ಸಾಯದಿರು || ೪ || 


ಶೂರಪದ್ಮಾಸುರ ಕಾಳಗ / 35 


ತಾಣವನೆನ್ನಯ್ಯನೊಳು 1 ಗೀ | ರ್ವಾಣರು ತೋರುತಾಜಿಯೊಳು|| 
ಕ್ಷೀಣಿಸಿರುವರೆಲೋ ನೋಡು| ಹರಿ | ಸೂನು ಪಲಾಯನ ಮಾಡು !| ೫ || 

|| ಭಾಮಿನಿ || 
- ಸಿದ್ದಿ ಸದು ನಿನ್ನಾಸೆ ದೈತ್ಯರ | ಗೆದ್ದು ಸ್ವರ್ಗವನಾಳ್ವೆನೆಂಬುದ | 
ಸದ್ಯ ಕೆಣಿಸದಿರವ್ವ ಸಿಕ್ಕದೆ ಹೋದರೇನಾಯು | ಅದ್ದಿ ಬಾಣಾಬಿ ಯಲಿ 
ನಿನ್ನನು | ಪದ್ರಿಸುತ ಸೆರೆ ಹಿಡಿದು ವೊಯ್ಯದೆ| ಇದ್ದೆನಾದರೆ ಭಾನುಕೋಪನ 
ಸುತನೆ ಶೂರನಿಗೆ || ೧ || 

| ಮಾರವಿ ಏಕ || 
ಶೂರಪದ್ಮಾತ್ಮಜನೆಂದುದನಿಂದ್ರ ಕು | ಮಾರನು ಕೇಳು ರಿ | 
ಕಾರುತ ಧನು ಠಂ | ಕಾರವ ಗೈದುರೆ | ಭೋರನೆ, ಕೋಳ| 
ತೂರಿದ ದೈತ್ಯನ ಹೇರುರಕಂದು || ೧ || ಮತ್ತೆ ಕೆರಳುರೆ | ಮುತ್ತುವ 
ಕರಿಗಳ 1 ಮೊತ್ತವ ಸಂಹರಿ | ಸುಶ್ವಂಗಳ | ಸತ್ವದಿ ಕೆಡಹಿ ಮುಂ | 
ದೊತ್ತುವ ರಥಗಳ | ಕತ್ತರಿಸಿದ | ವೃತಾರಿಜ ಭರದಿ || ೩ || ಹೊಡೆದನರಿ 
ರಥಿಕರ | ಕೆಡಹಿದ ಸೂತರ | ಮಡುಗಿದ ಮಿಗೆ ಭೋ | ರ್ಗುಡಿಸುವ 
ದೈತ್ಯರ 1 ಕಡೆಗಾಲದ ಮಹಾ ವೃಡನಂದದೊಳಾ! ದಡಿಗರ ಪಡೆಯನು | 
ಪುಡಿ ಪುಡಿ ಗೈದ 11 ೩11 

| ಭಾಮಿನಿ | 
ಇಂತು ದೈತ್ಯನ ಬಲವ ಲಯದ ಕೃ 1 ತಾಂತನಂದದೊಳಾ 
ಜಯಂತನು 1 ಹಿಂತಿರುಗದಟ್ಟು ಕೊಲಂವದ ಕಂಡು ರವಿಕೋಪ|| 
ಬಂತಿವಗೆ ಕಡೆಗಾಲವೆನುತ ಮ | ಹಾಂತ ಕೋಪವ ತಾಳುತಿದಿರಲಿ | 
ನಿಂತು ಶರಗಳ ಸುರಿವುತೆಂದನು ವಾಸವಾತ್ಮಜಗೆ || ೧ || 

|| ಮಾರವಿ ಏಕ || 
ಇಂದ್ರೋದ್ಭವ ಕೇ ಇಂದಿನೊಳೆಮ್ಮಯ | ಮಂದಿ ಮಾರ್ಬಲ 
ಗಳನು || ಕುಂದದೆ ಸವರಿದೆ ನೆಂಬತಿಹಮ್ಮನು | ತಂದು ಕೊಳ 
ದಿರಿನ್ನು || ೧ || ಹೂಡಿದ ಬಾಣದಿ ನಿನ್ನಯ ಕರುಳನು | ತೋಡುವೆ 


36 / ಶೂರಪದ್ಮಾಸುರ ಕಾಳಗ 


ನೋಡೆನುತ || ಗಾಢದೊಳೆಚ್ಚಡೆ | ಹರಿಜನದರ ತುಂಡು ಮಾಡಿದ 
ಕೋಪಿಸುತ || ೨ || ಮತ್ತೆ ಚಡೆ ಭುಜಗಾಸ್ತವ ಖಳನದ | ಕತ್ತರಿಸಿದ 
ವಿನತಾ || ಪುತ್ರನ ಹೆಸರ ಕಳಂಬದೊಳಿಂದ್ರಜ ಚಿತ್ತದೊಳುರೆ ನಗುತ || ೩ H 
ಬಳಿಕೆಚ್ಚಡೆ ಜ್ವಲನಾಸ್ತ್ರವ ಶರಜ | ಸಲಿಲಸುಬಾಣವನು || ತಳುವದೆ 
ಹೊಡೆದದ ಕಡಿದ ಮತ್ತಿಂದ್ರನ ! ಚೆಲುವ ಕುಮಾರಕನು || ೪ || 
ತಿಮಿರಾಸ್ತ್ರವನಾರ್ದಚೂಡೆ ದಾನವ | ದ್ಯುಮಣಿ ಶರದೊಳದರ || ನಿಮಿಷದಿ 
ಜಯಿಸಿದ ವೀರ ಜಯಂತನು | ಯಮಿಗಳು ಕೇಳಿದಿರ || ೫ || 

|| ವಾರ್ಧಿಕ || 
* ಇಂದ್ರಾತ್ಮಸಂಭವಂ ಕೋಪದಿಂ ಖಳನೇರ್ದ | ಸ್ವಂದನವ ಖಂಡಿ 
ಸಲ್ಯದ ಕಂಡು ಕೋಪಮಂ | ತಂದು ಕೊಳ್ಳುತಲಾಗ ಮತ್ತೊಂದ 
ಬಳಿಕೊಂದ ಮೇಣೆಂದನಿನ್ನೊಂದನು !! ಕುಂದದಡರುತ ಬರುವ ರಥ 
ಗಳಂ ತರಿತರಿದು ! ಹಿಂದು ಮುಂದೆಡಬಲದೊಳೊಟ್ಟುತೊಡನೊಡನೆ 
ನೂ 1 ರೊಂದು ಬಾಣವ ನೆಚ್ಚು ಭಾನುಕೋಪಾಖ್ಯನಂ ಬೀಳಿಸಿದನಾಹವ 
ದೊಳು || ೧ || 

- | ಶಂಕರಾಭರಣ ಮಟ್ಟೆ | 
ಹರಿಜನಿಂತು ಕೋಪದಿಂದ | ಸುರಿದ ಕೋಲ್ಕಳನ್ನು ನಡುವೆ | 
ತರಿದು ಭಾನುಕೋಪ ಬಳಿಕ | ಬೆರಳನಲುಗಿಸಿ | ಧುರಸಮರ್ಥ 
ಭಳಿರೆ ನಿನ್ನ ! ಸರಿಸಮಾನರಿಲ್ಲ ಜಗದಿ | ಹರನ ಜೋಡಿಯನ್ನಲೇನ 
ಕೊರತೆ ನಿನ್ನಲಿ || ೧ || ಗಂಡುಸಹುದು ಪಿಂತೆ ಸುರರ | ತಂಡದೊಳಗೆ 
ನಿನ್ನ ತೆರದಿ | ಚಂಡಶೌರ್ಯ ತೋರ್ದವರನು | ಕಂಡುದಿಲ್ಲವು|| 
ಖಂಡಿಸಿದ ರಥಗಳನ್ನು | ದಿಂಡುದರಿದೆ ಮಾರುಬಲವ | ಪುಂಡನ್ನೆಸೆ 
ರಣದೊಳೆಲೆಯಾ 1 ಖಂಡಲಾತ್ಮಜ !! ೨ | ಬಾಲವೆಂದು ಸುಮ್ಮನಿರ್ದ | 
ರಾಳುತನವ ತೋರ್ದೆ ಕಡೆಯ | ಕಾಲ ನಿನಗಿದೈಸೆ ನಮ್ಮ ಕಾಲಿಗೆ 
ಗಲು | ಪಾಲಿಸುವೆವಲ್ಲದಿರಲು । ಬೀಳಗೆಡಹದಿರೆನೆನುತ್ತ | ಕೋಲನ್ನೆದ 
ನೆಚ್ಚನತಿಕ | ರಾಳ ಕೋಪದಿ || ೩ || 


ಶೂರಪದ್ಮಾಸುರ ಕಾಳಗ / 37 


|| ಭಾಮಿನಿ || 
ಎಚ್ಚ ಖಳನಸ್ಯಗಳು ಬಂದುದು | ಮುಚ್ಚಿಕೊಳ್ಳದ ಮುನ್ನ 
ಪ್ರತಿಶರ | ವೆಚ್ಚು ಖಂಡಿಸಿ ಕಾಣುತಾ ನಿಶಿಚರನು ಮನದೊಳಗೆ || 
ಬೆಚ್ಚಿ ಬಳಿಕ ತಿರೋಷದಿಂದುರೆ | ಕಚ್ಚುತಧರವನಾಗಲಿಂದ್ರನ | ಮೆಚ್ಚಿ 
ನಾತ್ಮಜಗೆಂದ ಚಾಪಕೆ ಶರವ ಜೋಡಿಸುತ || ೧ || 

|| ಭೈರವಿ ಏಕ || 
ಹೊಡೆದಂಬನು ಪ್ರತಿಶರದಿ | ಭೋ | ರ್ಗುಡಿಸುತ ಕಡಿದೆಯ 
ಭರದಿ | ಬಿಡುವೆ ನೋಡಿಕೊ ಬಾಣಗಳಾ | ನೀ | ತಡೆವುದ ನೋಟ್ಟೆ 
ತಾಣಗಳ || ೧ || ಗೆಲ್ಲದೆ ಪೋದರೆ ನಿನ್ನ | ಗಂಡು ! ಸಲ್ಲಂದರಿತುಕೊ 
ಎನ್ನ || ಉಳ್ಳರೆ ಬದುಕುವುಪಾಯ | ಮಾಡಿ | ಕೊಳ್ಳಲೋ ಬಿಡದಿರು 
ಬಾಯ ! ೨ || ಹೊಡೆದನಿಂತೊರೆದಸ್ತಗಳ | ಖಳ | ತಡೆಯದೆ ತಟ್ಟಿ 
ಭುಜಗಳ | ನಡುಗಿದುದಬುಜಭವಾಂಡ | ಮಗು ! ಳೊಡನೆ ಕೂಗಿತು 
ಸುರತಂಡ || ೩ || 

| ವಾರ್ಧಿಕ || 
ಸಂಗಗದೊಳಿಂತು ಶರವೃಷ್ಟಿಗಳ ನಿಶಿಚರಂ ! ಹಿಂಗದಮರೇಂದ್ರಜಂ 
ಗೆಸೆದಡದು ತಡೆಯದವ | ನಂಗಮಂ ಬಂದಿರದೆ ಮುತ್ತುಕೊಡಲೋಳ್ 
ಪೊಕ್ಕು ಬೆನ್ನೊಡೆದು ಪೊರಮಟ್ಟವು| ಭಂಗಮಂ ಬರುತ ಪುರಹರ 
ಕಾಲಕಾಲ ಶಿವ ! ಲಿಂಗರೂಪನರೂಪ ಸಗುಣನಿರ್ಗುಣನೆಂದು | ತುಂಗಭುಜ 
ಬಲ ಹರಿಜ ಬಿದ್ದ ಮೂರ್ಛಯೊಳಮರರೆಡೆಬಿಡದೆ ಮರುಗುವಂತೆ || ೧ || 

| ಭೈರವಿ ಝಂಪೆ || 
ವಲವೈರಿಯಾತ್ಮಜನಿಂತು ಮರ್ಧೆಯ ತಾಳಿ | ಮಲಗಲಾಕ್ಷಣ 
ಭಾನುಕೋಪ|| ತಳುವದಿಂತೆಂದ ತನ್ನವರೊಡನೆ ತಿದ್ದಿ ಕರ | ಗಳಲಿ ಮೀಸೆ 
ಯನು ಪ್ರತಾಪ || ೧ || ಕರಿಯು ಹರಿಯೊಳು ಕಾದಿದಂತೆನ್ನೊಳೀತರಳ | 
ಸರಿಸರಿಯ ಹೊಯ್ಯಾಡಿ ಕಡೆಗೆ | ಬರಿದೆ ಬಳಲುತ ಬಿದ್ದನಲ್ಪನಿಂಗೇತಕೀ | 


38 / ಶೂರಪದ್ಮಾಸುರ ಕಾಳಗ 


ಗರ್ವ ಪ್ರಾಣಗಳಡಗುವ ವರೆಗೆ || ೨ || ಸಿಕ್ಕ ದಿರ್ಗರು ಶಚಿಯು 
ಕೇಳವಳ ಬದಲಿಗಿವ | ಸಿಕ್ಕಿದನು ಸಾಕು ನಾವಿಂದು | ಫಕ್ಕನೆ ಕೊಂಡೆಮ್ಮೆ 
ಪಿತನ ಬಳಿಗೆನೆ ಕಾಳ | ರಕ್ಕಸರು ಭರದೊಳ್ಳೆ ತಂದು || ೩ || ಹೊತ್ತು 
ಕೊಳಲದ ಕಂಡು ನಿಶಿಚರಾಗ್ರಣಿತೋಷ| ವತ್ತು ಪೋಗುವ ಬನ್ನಿರೆಂದು|| 
ಮತ್ತ ಖಳರನು ಕೂಡುತೈತಂದು ಪುರವ ಹೊಗುವು ತಂದೆಯ 
ಸಮಯವರಿದು || ೪ || ತಂದು ಮೈಯಿಕ್ಕು ತೀ ಕಾಣಿಕೆಯ ಪೂರ್ಣಮದ ! 
ದಿಂದ ಕೊಳ್ಳೆನುತ ಸುರಪತಿಯ || ನಂದನನ ಮುಂದಿಟ್ಟು ತಲೆ ಬಾಗಿ 
ನಿಂದಿರ | ಲೈಂದ ಮಗನೊಡನೆ ಖಳವರ್ಯ | ೫ || 


|| ಭಾಮಿನಿ | | 
ಆರಿವನು ಪೇಳೆನ್ನೊಳೆಲೆ ಸುಕು | ಮಾರನಿಂದ್ರನ ಪಟ್ಟದಂಗನೆ | 
ಸೇರಿದಳೋ ಆವಶಕೆ ಸೇರದೆ ಹೋದಳೇ ಎಂಬ || ವಾರತೆಯ ನೀನೆನ್ನೊಳತಿ 
ವಿ | ಸ್ವಾರದಿಂದುಸುರೆನಲು ತಂದೆಯ | ಚಾರು ಚರಣಕ್ಕೆರಗುತೆಂದನು 
ಭಾನುಕೋಪಾಖ್ಯ || ೧ || 


| ಕೇದಾರಗೌಳ ಅಪ್ಪ || 
- ಚಂದದೊಳಾಲಿಸಿ ಕೇಳೆನ್ನ ತಾತ | ನಾ | ನಿಂದಿನೊಳೆಂಬುದನು || 
ಮಂದಿ ಮಾರ್ಬಲ ಕೂಡುತಿಲ್ಲಿಂದ ಪೊರಟು ದೇ ! ವೇಂದ್ರನ ಮಡದಿ 
ಯನು|| ೧ ಪುಡುಕಿ ನೋಡಿದರಲ್ಲಿ ಕಾಣದಿರಲು ಮತ್ತೆ ! ನಡೆದೆವು 
ಸುರಪುರಕೆ | ತಡೆಯದೆ ದಾಳಿಯನಿಟ್ಟಡೀತನು ಬಂದು | ತಡೆದು ನಿಂದನು 
ಧುರಕೆ || ೨|1, ಯುದ್ದವ ಸರಿಸಮ ಗೈದರೆ ಕಡೆಗೆ ನಾ | ಗೆದ್ದೆನು 
ಛಲವಿಡಿದು|| ಬಿದ್ದರೆ ಮೂರ್ಛಯೊಳಿತ್ತ ತಂದೆನು ಮನ | ವಿದ್ದಂತೆ 
ನಡೆಸುವುದು || ೩ || ಸ್ವರ್ಗಾಧಿಪತಿಗೀತ ಮಗ ರಣದೊಳಗತಿ ! 
ವೆಗ್ಗಳನೆಂದಯ್ಯಗೆ| ತಗ್ಗಿ ಬಿನ್ನಯಿಸಲು ಶೂರನು ಹರುಷದಿ | 
ಹಿಗು ತಂದನು ಸುತಗೆ || ೪ || 


ಶೂರಪದ್ಮಾಸುರ ಕಾಳಗ / 39 


|| ಭಾಮಿನಿ || 
ಪೂತು ಮರು ಬಿಲಾಳು ದಿವಿಜ | ವಾತಮೇಘಶ್ಯಸನ ಬಳಿಕೀ | 
ಯಾತುಧಾನರ ಕುಲಮಹಾಂಬುಧಿಚಂದ್ರ ನೀನೆನ್ನ || ಜಾತನಹುದ್ದೆ ನಿನ್ನ 
ಪೋಲ್ಕ ಮ | ಹಾತಿಬಲರನು ಕಂಡುದಿಲ್ಲೆಂ | ದಾತಾಚರನು 
ಪೊಗಳಿದ ತನ್ನ ಮನದಣಿಯೆ || ೧ || 

| ಸೌರಾಷ್ಟ್ರ ತ್ರಿವುಡೆ | 
ಭಾನುಕೋಪನ ಪೊಗಳುತಿಂತಾ | ದಾನವೇಂದ್ರನು ಬಳಿಕ ಸುರಪನ 
ಸೋನುವನು ಸೆರೆಮನೆಗೆ ನೂಕಿದ | ನೇನನೊರೆವೆ || ೧ ಇತ್ಯ ಸುರಗುರು 
ಕಂಡಿದೆಲ್ಲವ | ಚಿತ್ತದೊಳಗತಿ ಮರುಗಿ ವಾಸವ ! ನೆತ್ತ ಸರಿದನೆ 
ಖಳರ ಬಾಧೆಗೆ | ಪತ್ನಿ ಸಹಿತ || ೨|| ಪುಡುಕಬೇಕೆಂತಾದರಂಜುತ | 
ಲಡಗಿಕೊಂಡಿರುವವರನೆನುತೆಂ 1 ದೊಡನೆ ಪೊರಟನು ಮನದಿ ಶೋಕವ | 
ಬಡುತಲಂದು || ೩ || 

- | ಭಾಮಿನಿ || 
ಗುರು ಬೃಹಸ್ಪತಿಯವರಚಕ್ರೇ ಶ್ವರನ ಕಾಂಬುಜು ಗದಿ ಪೊರಟವ | 
ನಿರದೆ ಪುಡುಕಿದರೆಲ್ಲಿ ಕಾಣದೆ ಪೋಗಲವ ಬಳಿಕ | ಸುರಗಿರಿಯ 
ತಪ್ಪಲದಲಾ ಭೂ | ಧರವ ಸಾರಲಿಕಿತ್ಯ ಸುರಪತಿ | ಯರಿತು ಬಂದಡಿ 
ಗೆರಗಿಕೊಂಡಿಂತೆಂದನವರೊಡನೆ || ೧ || 

|| ನೀಲಾಂಬರಿ ರಂಪ ! 
ಕೇಳು ಲಾಲಿಸೀಗ ಮಾತನಿಂದು ಗುರುವರ್ಯ | ಪೇಳಲೇನಿತ್ಯ 
ಬಂದಿಹುದನಾಚಾರ್ಯ || ಪ || ದುರುಳರುಪಟಳದಿಂದ ತೊರೆದು ನಾಕವನು | 
ಪೊರಟು ಬಂದಂತರದಿ ನಿಮ್ಮ ಚರಣವನು ! ಪರಿಕಿಸುವಡಾಗದಿರ್ದರೆಯಂತೆ 
ಇಂದಿನಲಿ | ದರುಶನವು ದೊರಕಿದುದು ಪೂರ್ವಪುಣ್ಯದಲಿ ೧ ॥ ನೋಡ 
ಲಿಂ ಕಷ್ಟವೀ ಜನ್ಮದಲಿ ! ಮಾಡಿರುವ ದುರಿತದಿಂದ ಪೂರ್ವದಲಿ || 
ಮಾಡಿರುವ ಪಾಪಗಳ ದೆಸೆಯೊಳಿಂತಾಯ್ತು ! ಬೇಡ ಸ್ವರ್ಗದ ಪಟ್ಟವೆನಗೆ 


40 / ಶೂರಪದ್ಮಾಸುರ ಕಾಳಗ 


ಸಾಕಾಯ್ತು || ೨ || ಶೂರಪದ್ಮಾಸುರನು ನೆನೆದ ಕೃತ್ಯಗಳ | ನಾರದರು 
ಬಂದೊರದರಿಂದ ಎನ್ನವಳ 11 ಸಾರದುಳಿದುದು ಮಾನವಿಂದು ಪರಿಯಂತ | 
ಬೇರೆಂಬುದೇನ್ ಮುಂದೆ ಮಾರಾರಿತಂತ್ರ | ೩ || 

|| ಭಾಮಿನಿ || 
ಸರಸಿರುಹಸಂಭವನು ಹಣೆಯೊಳು| ಬರೆದ ಬರೆಹವ ಮೀರಿ 
ನಡೆವವ | ರಿರುವರೇ ಬರಿದೇನು ಫಲವಿಲ್ಲತ್ತು ಗುರುವರನೆ || ಇರಲಿ 
ದೆಲ್ಲವು ಲಾಲಿಸಿನ್ನೊಂ | ದರಿಕೆಯನು ತ್ರಿದಿವದೊಳಗೆನ್ನಯ | ತರಳ 
ನೆಂತಿಹನೆಂಬುದೊರೆಯೆನೆ ಕೇಳುತವನೆಂದ || ೧ || 

_ | ನೀಲಾಂಬರಿ ರೂಪಕ | 
ಲಾಲಿಸಿಂದ್ರ ! ನಾ | ಪೇಳ್ದೊಂದ || ಕೇಳಲಿಲ್ಲವೆ ! ' ನಿನ್ನ | 
ಬಾಲನ ಬಾಳ್ವೆ || ೧ | ಭಾನುಕೋಪನು | ಎಂ | ದೆನುವ ದೈತ್ಯನು || 
ಜಾಣತಿಕೆಯಲಿ | ನಿನ್ನ | ಸೂನುವಿನಲ್ಲಿ || ೨ | ಯುದ್ದ ಗೈದನು 1 ಮತ್ತೆ ! 
ಗೆದ್ದು ಕೊಂಡನು | ಬಿದ್ದನು ರಣದಿ | ನಿನ್ನ | ಮುದ್ದು ಕೇಳ್ಳಿ ಜದಿ || ೩ || 
ಕಡೆಗೆ ಪಿಡಿದರು | ಸೆರೆಯ | ಬಿಡದೆ ಒಯ್ದರು|| ಮೃಡ ಸುಶೌರ್ಯನ | 
ನೀನು| ಪಡೆದ ಪುತ್ರನ || ೪ || 

|| ಭಾಮಿನಿ || 
ಧಿಷಣನಾಡಿದ ನುಡಿಯ ಜಂಭ ! ದ್ವಿಷನ ರಾಣಿಯು ಕೇಳು 
ತನ್ನಯ | ಶಿಶುವೆ ಹಾ ಹಾ ಕಂದ ಹಾ ಸುಕುಮಾರ ಹಾ ಮಗನೆ || 
ನಿಶಿಚರರಿಗಿದಿರಾಗಿ ಮತ್ತವ | ರೋಶಕೆ ಸಂದೆಯ ಮಗುವೆ ನೀನೆನು | 
ತುಸಿರಿಡುತ ಬಳಿಕೊಡನೆ ಮರುಗುತ್ತೆಂದಳಬುಜಾಕ್ಷಿ || ೧ || 

| ನೀಲಾಂಬರಿ ಆದಿ || 
ಹರಪರೆನ್ನಯ ಕಂದನ | ದೈತ್ಯರು ಬಂದು | ಧುರದಿ ಸೋಲಿಸು 
ತವನ | ಸೆರೆ ಹಿಡಿದೊಯ್ದರಲ್ಲ ! ಮುಂದೇನು ಗತಿಯು | ಪರಮೇಶ 
ತಾನೆ ಬಲ್ಲ | ೧ || ತಂದೆ ಬೇಡೆಂದು ತೊರೆದ | ನಾಕವೈಭವಕೆ | 


ಶೂರಪದ್ಮಾಸುರ ಕಾಳಗ / 41 


ಕಂದನೇತಕೆ ಸೇರಿದ ಬಂದಿತಿಂತವಗೆ ಮಿಕ್ಕ | ತ್ರಿದಶರ ದೆಸೆ | ಯಿಂದಲೀ 
ಪರಿಯ ದುಃಖ || ೨ || ಓಡದೆ ನಿಂತನೇಕೆ | ಖಳರೊಳು ಖಾಡಾ | 
ಖಾಡಿಯೊಳಾಹವಕೆ || ಮಾಡಿ ಯುದ್ಧ ವನವರೊಳು| ಜಯಿಸುವಪ್ರಾಯ | 
ಕೂಡಿದುದಿಲ್ಲೇಗಳು || ೩ || ಹಾಲಿಲ್ಲದುಣನಲ್ಲ ! ಮೊಸರು ಬೆಣೆ ಗ | 
ಇಲ್ಲದೂಟವಿಲ್ಲ || ಖಳನಾಲಯದೊಳಗೆ | ಕಳೆವನೆಂತು | ಕಾಲವ 
ಸೆರೆಯೊಳಗೆ || ೪ || ಎಂದಿಗೆ ಕಾಣುವೆನು | ಎನ್ನಯ ಮುದ್ದು | ಕಂದನ 
ತಿರುಗಿ ಇನ್ನು || ಕುಂದದೆ ಖಳರ ಕೊಂದು | ತರುವರ ಕಾಣೆ | ನೆಂದಳ 
ಲಿದಳು ನೊಂದು || ೫ || 

|| ಭಾಮಿನಿ || 
ಹೆಂಡತಿಯು ಪೇಳಿ೦ತು ಮರುಗಲ | ಖಂಡಲನು ಕಾಣುತ್ತ 
ಶೋಕವಗೊಂಡು ಕಣಲವಿಳಿಸಲದನೆಲ್ಲವ ಸುರಾಚಾರ್ಯ | ಕಂಡು 
ಸತಿಪುರುಷರೊಳು ನೀವತಿ | ಭಂಡರಂದದಿ ಕೂಗ ಬೇಡೆನು ! ಕಂಡಲೆದು 
ಸಂತೈಸಿ ಬಳಿಕಿಂತೆಂದನಿಂದ್ರನೊಳು || ೧ || 

| ಬೇಗಡೆ ಏಕ || 
ಲಾಲಿಸೆಲೆ ಮನವೊಲಿದು ಸುರಪಾಲ | ಸರ್ಯನಾಗ್ಗೆ | 
ಪೇಳುವದ ಮನಸಿಟ್ಟು ಸುಶೀಲ || ಖಳದೈತ್ಯರಿಗಂಜುತಡಗುತ | 
ಕಾಲ ಕಳೆದರೆ ನಿನ್ನ ಕಷ್ಟವ | ಕೇಳುವವರಿಲ್ಲೊಬ್ಬರದರಿಂ | ದೂಳಿಗವ 
ಮಾಡೊಂದ ಬೇಗದಿ || ೧ !! ಮಾಡು ಮಿಕ್ಕಿನ ಸುರರ ನೆನವರಿಕೆ | 
ನಡೆಯವರನೊಟ್ಯೂಡ! ಗೂಡಿ ಬೇಗದಿ ರಜತಪರ್ವತಕೆ 11 ಬೇಡಿದಿಷ್ಟ 
ವನೀವ ಶಿವನನು | ನೋಡಿ ಕಷ್ಟವನೊರೆದು ಬಳಿಕುರೆ | ಕಾಡಿದರೆ 
ನಿ ಪ್ಪಿತವ ದಯ | ವಾಡದಿರ ದಿಟದಿಂದ ಶಂಕರ || ೨ || ವಾಸವನು 
ಗುರು ನುಡಿದ ನುಡಿ ಕೇಳಿ | ಮನದಲ್ಲಿ ನೆನೆದಹು | ತಾಶನಾದರನಾಗ 
ಮುದ ತಾಳಿ | ಘೋಷದಿಂ ಬರಲವರ ನಮುಚಿವಿ | ನಾಶನೆದ್ದು ಪ 
ಚರಿಸಿ ನೆನೆದುದ ! ತಾ ಸರಾಗದೊಳೆಂದನದಕತಿ ! ತೋಷವನು ನೆರೆ 
ತಾಳರೆಲ್ಲರು || ೩ || 


42 | ಶೂರಪದ್ಮಾಸುರ ಕಾಳಗ 


- | ಭಾಮಿನಿ || 
ಎಲೆ ತಪೋಧನವಂಶಸರಸಿಜ 1 ನಳಿನಸಖರಿರ ಕೇಳಿ ಬಳಿಕಾ | 
ವಲವಿರೋಧಿಯು ತನ್ನ ತರುಣಿಯ ಕಾವಲಿಗೆ ಗುರುವ | ನಿಲಿಸಿ 
ಬಂದಿಹ ಸುರರ ನೆರವಿಯ | ನಲವಿನಿಂ ಕೂಡುತ್ತ ಪೊರಟತಿ | 
ಗಳಿಲನೇ ನಡೆದೈದಿ ಕಂಡನು ರಜತಗಿರಿವರನ || ೧ || 

ವಾರ್ಧಿಕ | .. 
ನಂದಿಬೃಂಗೀಶಾದಿ ಗಣಿದಿಂದ ಮುದದಿಂದ | ವಂದನೆಯ ನೆರೆ 
ಗೈವ ಜನರಿಂದ ನಯದಿಂದ | ನಿಂದಿರ್ದು ಫ್ರೆಗಳ ಪಾಠಕರಿಂದ 
ಬಂದ ಶಿರದೊಳಾನಂದದಿಂದ | ಚಂದ್ರನಂ ಧರಿಸಿರ್ದ ಸೊಬಗಿಂದ 
ಜವದಿಂದ | ಬಂದು ಸೇರ್ದರಕಾವ ಮನದಿಂದ ಗುಣದಿಂದ | ಚಂದದಿಂ 
ಕಾಂಬೋದು ಮುಖದಿಂದ ಸುಖದಿಂದಲಿಹ ಮಹೇಶದ ಕಂಡರು || ೧ || 

| ಕಂದ | 
ಕಂಡಾ ಕ್ಷಣ ಶಿವನಂ ಸುರ || ತಂಡವು ಕಾಲೆರಗುತ್ತಲಿ ತಮ್ಮಯ 
ಕರಮಂ | ಮಂಡೆಯೊಳಿಟ್ಟುರೆ ಹರುಷವ | ಗೊಂಡಬ್ಬಿ ಯ ತೆರ 
ಪೊಗಳಿದರಾ ಶಂಕರನಂ | | ೧ || 

| ಹಂಸಧ್ವನಿ ರೂಪಕ | 
ಜಯ ಕಪರ್ದಿ ಕಾಮರುಚಿರ | ಜಯತು ಶಂಕರ | ಜಯ ಮಹೇಶ 
ಪಾರ್ವತೀಶ | ಚಂದ್ರಶೇಖರ || ೧ || ಪದ್ಮಭವ ಸುರಾದಿವಂದ್ಯ | ಪದ್ಯ 
ಭೂಷಣ | ಪದ್ಮನಾಭಪ್ರಿಯ ಪುರಾರಿ | ಪದ್ಮಧಾರಣ | ೨ || ಗೋಪ 
ಚಾಪಗೋಪವಿಶ್ವ | ರೂಪ ನಿರ್ಮಲ | ಗೋಪಯಾನ ಭರ್ಗ ಸುಪ್ರ | 
ತಾಪ ಸಿತಗಳ || ೩ || ಅಂಗಜಾಂಗಭಂಗ ಭಕ್ತ | ಸಂಗ ನಿರುಪಮ | ಲಿಂಗ 
ನಿರ್ಲಿಂಗ ಮಹಾ | ಲಿಂಗ ಪಾಹಿ ಮಾಂ || ೪ | | 

| ಭಾಮಿನಿ || 
ಬಿಡದೆ ನುತಿಸುತ್ತಿಂತು ಪಾದದೊ | ಳಡಿಗೆಡೆದು ಮಿಗೆ ಮರುಗುವ 
ಮರರ | ಮೃಡನು ಕಾಣುತ್ತಭಯಹಸ್ತವ ನೆಗಹಿ ನಿಮಗಧಿಕ || 


ಶೂರಪದ್ಮಾಸುರ ಕಾಳಗ / 43 


ತಡೆಯಲಸದಳವಾದ ಕಷ್ಟಗ | ಇಡಚಿತಾರಿಂದೆನಲು ಸುಮನನ 1 ರೊಡೆಯ 
ಬಿನ್ನಯಿಸಿದನು ಬಳಿಕೊಂದಿಸುತ ಪುರಹರಗೆ || ೧ || 

| ಕಾಪಿ ಅಷ್ಟ | 
ಲಾಲಿಸು ಮಾತ್ರ ಮಾರಾರಿ | ನಮ್ಮ । ಪಾಲಿಸಿಕೊಳಬೇಕಿ 
ಈ ಸಾರಿ || ಪ || ಶೂರಪದ್ಮಾದಿ ದಾನವರು | ಸುರ | ವಾರವ ಕಂಡಲ್ಲಿ 
ಕೊಲ್ಲಲೈ ತಹರು || ಸೇರಿದುದವರಿಗೆ ನಾಕ | ನಾವಿ ನಾರಿಗೆ ಹೇಳುವದ 
ಡಚಿದ ಶೋಕ|| ೧ || ದಣಿದೆವು ಖಳನ ಸೇವೆಯಲಿ | ಒಂದು ! ಕ್ಷಣ 
ಸುಖವಿಲ್ಲ ಕೇಳವನ ಕರ್ಮದಲಿ || ದನುಜಾಂಗನೆಯರ ಸೇವೆಗಳ | ನಮ್ಮ ! 
ವನಿತೆಯರಸಗಿ ಕ್ಷೀಣಿಸಿದರು ಬಹಳ || ೨ | ಮಾಡಲಪ್ಪಣೆಯಿಲ್ಲ ಯಾಗ | 
ಮತ್ತೆ ! ಮಾಡಿದರೆಮಗಿಲ್ಲ ಕ್ರತುವಿನ ಭಾಗ || ನೋಡಿದ ರತಿಸತ್ಯಾಧಿ 
ಕರ | ಬಿಡ | ದೊಡಿಸಿ ತಿರುಗಾಡ ಬಿಡರು ಕೇಳವರ || ೩ || ಎಳ್ಳಿನಿ 
ತಿಲ್ಲವು ನ್ಯಾಯ | ಕಂಡ | ರೆಲ್ಲಿಯು ಪೇಳಮಗಿದಕೊಂದು ಪಾಯ | | 
ತಲ್ಲಣಗೊಳುತಿಂತು ಶಿವಗೆ 1 ಸುರ | ರೆಲ್ಲ ಬಿನ್ನ ಸಲಾ ಭವನೆಂದ 
ನವರ್ಗೆ || ೪ || 

|| ಸಾಂಗತ್ಯ ರೂಪಕ | 
ಅಂಜದಿರಳಲದಿರರಿತೆ ನಿಮ್ಮಯ ದುಃಖ ಕಂಜನಾಭನ ಪಾದ 
ದಾಣೆ|| ರಂಜಿಸುವ ಸುರರ ಭಯ ಮುಂದಡಚದಂತೆ | ಭಂಜನೆಗೊರೆವೆ 
ಯತ್ನಗಳ | ೧ || ತಾರಕಾಸುರನಿಂಗೆ ಕೊಟ್ಟ ರೀತಿಯ ವರ | ಶೂರಪದಾದಿ 
ದೈತ್ಯರಿಗೆ | ಕಾರುಣ್ಯದಿಂದ ನಾನಿಹೆನದರಿಂದ ! ಸಾರಿ ಬಿಸಿ 
ಷಣ್ಮುಖಗೆ | ೨ | ಗಣ್ಯವಲ್ಲೆನ್ನಯ ಚಿಣ್ಣನಿಗಾ ಕೆಟ್ಟ | ಕುನ್ನಿ ದಾನವರ 
ಯದ್ದದಲಿ || ಮಣ್ಣಗೂಡಿಸುವನು ಬೇಗ ಪೋಗುತ ಸುಬ್ರ ಹ್ಮಣನಿಗು 
ಸುರಿ ಕಷ್ಟಗಳ || ೩ || ಎಂದಗಜೇಶನ ನುಡಿಯು ಕೇಳುತ ಸುರ | ವೃಂದವು 
ನಮಿಸಿ ಶಂಭುವಿಗೆ 1 ಬಂದರು ಶ್ರೀಕಾಂತಿಪುರಕೆ ಮತ್ತಲ್ಲಿಹ | ಸ್ವಂದನ 
ಕಂಡು ಪೊಗಳಿದರು || ೪ || 


44 | ಶೂರಪದ್ಮಾಸುರ ಕಾಳಗ 


|| ಮೋಹನ ತ್ರಿವುಡೆ | 
ತಾಹಿ ಪಾರ್ವತೀನಂದನ | ಮಯೂರಸ್ವಂದನ | ತಾಹಿ ಪಾರ್ವತೀ 
ನಂದನ | ಪ || ತ್ರಾಹಿ ತ್ರಾಹಿ ವಿಧೂತಕಿಿಷ | ತಾಹಿ ತ್ರಾಹಿ 
ಖಳಕುಲದ್ವಿಷ || ತ್ರಾಹಿ ನಿತ್ಯಾನಂದ ಶುಭಕರ | ತಾಹಿ ಭವಭಯ 
ಮೂಲಸಂಹರ || ಅ. ಪ.|| ಕ್ರೌಂಚತಾರಕವಥನ 1 ದ್ವಯವದನ | 
ಪಂಚವಕ್ತಜನಿಪುಣ || ಮಿಂಚುತ್ತಿರುವ ಪ್ರಪಂಚಗಳ ನಿ | ರ್ವಂಚನೆಯೊಳುರೆ 
ಪೊರೆವ ವರವಿ | ರಿಂಚಿಮುಖ ಸುರೌಘನುತ ಶತ | ಚಂಚಲೋದ್ಧಾಸಮಿ 
ಜನಾರ್ಚಿತ !! ೧ ಸೇನಾನಿ ಕಾರ್ತಿಕೇಯ | ಶರಜನ್ಮ ಗುಹ ಷ | ಡಾನನ 
ಬಾಹುಲೇಯ || ದೀನಜನಕುಲಬಂಧು ಭಕ್ತಾ | ಧೀನ ರಿಪುಗಜಸಿಂಹ 
ವಿಮಲ ಜ್ಞಾನನಿಧಿ ಶಾಶ್ವತ ನಿರಂಜನಾ | ನನ ಸಾಹಸವಲ್ಲಿ 
ಪೌರುಷ ॥ ೨ | ನಿತ್ಯನಿರ್ಮಲನಿದ್ವಂದ್ವ | ಅಗ್ನಿಭೂ ಸ್ಕಂದ | ಮಿತ್ರ 
ಚಂದ್ರಾಗ್ನಿ ವಂದ್ಯ || ಸತ್ಯಸಂಧಾವಾಯ ಮೂಜಗ 1 ಕರ್ತ ವಿಶ್ವವ್ಯಾಪ್ತ 
ಮಂಗಳ | ಗಾತ್ರ ಶುಭಚಾರಿತ್ರ ಪರಮಪ | ವಿತ್ರ ವಾಕ್ಯವಿಚಿತ್ರ 
ನಿರುಪಮ || ೩ ||.... 

|| ಕೇದಾರಗೌಳ ಅಪ್ಪ | 
ಅಡಿಯೊಳಿಂತೆಂದಡಿಗೆಡೆದಮರರ ಮಹಾ ಪಡೆಯ ಕಾಣುತ 
ಗುಹನು | ಕಡುಮೃದು ಮನಸಿನೊಳೊಡನೆಂದ ಶೋಕವ | ಬಡುವರಿ 
ಗೊಲಿದು ತಾನು || ೧ !! ಬಂದುದಾರಿದತಿದಂದುಗಗಳು ಸುರ | ವೃಂದ 
ರೆಂದಿನ ದಿನದಿ|| ಚೆಂದವಾಗಿಲ್ಲವು ನಿಮ್ಮಯ ಮುಖಪದ್ಯ ! ಕಂದಿದೇನ್ 
ಕಾರಣದಿ || ೨ | ಕಳ್ಳ ರಾಕ್ಷಸರು ಹೆಚ್ಚಿದರೆ ಬಂದರೆ ನಿಮ್ಮ । ತಳ್ಳಿಗಿನ್ನೆ 
ಬ್ಲಾದರೂ | ತಲ್ಲಣ ಗೊಳ್ಳದೆ ಪೇಳಿರೆನಲು ಸುರ 1 ರೆಲ್ಲರೂ ಮಣಿ 
ದೆಂದರು || ೩ ! 

_!! ಕಾಂಬೋದಿ ರುಂಪೆ | | 
- ಚಿತ್ರವಿಸಿ ಕೇಳಮರ ಮೊತ್ತಕುರೆ ಬಂದಿರುವಾ ! ಪತ್ತುಗಳ 
ನೊಲಿದು ದಯದಿಂದ || ಮತ್ತಖಳರತಿ ಹೆಚ್ಚಿ ನಮಗೀವ ಬಾಧೆಗಳ | 


ಶೂರಪದ್ಮಾಸುರ ಕಾಳಗ / 45 


ಬಿತ್ತರಿಸಲರಿದು ನಮ್ಮಿಂದ || ೧ | ಶೂರಪದ್ಯಾದ್ಯಖಿಲ ಘೋರ ದಾನವರು 
ಸುರ | ವಾರವನು ಬಡಿದಟ್ಟಿ ತಮಗೆ || ಯಾರಿಲ್ಲ ಸಮವೆಂದು 
ಮೆರೆವರಾ ಖಳರಹಂ ಕಾರ ಮುರಿವವರಿಲ್ಲೀ ವರೆಗೆ | ೨ || ಹೊತ್ತು 
ದಣಿದನು ನೀರ ಜಲಧೀಶನಗ್ನಿ ಬೇ | ಸತ್ಯನಡಿಗೆಯಲ್ಲಿ ಮಾರುತನು || 
ಸತ್ವಗುಂದಿದ ಕಸವ ಬಳಿದು ಮಿಕ್ಕವರ ವಾ | ಪತ್ತು ಹರನೇ 
ಬಲ್ಲನದನು || ೩ 11 ಇರಲಿದೆಲ್ಲವು ನಿನ್ನೆ ಸುರಜನ ಹಿಡಿದೊಯ್ತು ! 
ಸೆರೆಯೊಳಿರಿಸಿದನಿದೆಲ್ಲವನು || ಮರುಗಿ ಭಯದಿಂ ಪೋಗಿ ಹರಗೆ 
ಬಿಸಿದರೆ | ಒರೆದ ನಮಗಾ ಸಾಂಬಶಿವನು || ೪ || ತೀರದೆನ್ನಿಂದ 
ನೀವೆನುವ ದೈತ್ಯರನು ಸಂ 1 ಹಾರವನು ಮಾಳ್ವರಿನ್ನದಕೆ | ತಾರಕಾರಿಗೆ 
ಪೇಳಿರೆನುತ ಕಳುಹಿದರಿಂದ | ವೀರ ವರಾಡಿದೆವು ಬಂದರಿಕೆ || ೫ || 


|| ಭಾಮಿನಿ || 
ಎಲೆ ಹರಜ ಕೇಳಾದ ಕಾರಣ | ತಳುವದೆಮ್ಮನು ಕರುಣದಿಂದಲಿ ! 
ಸಲಹದಿರ್ದಡೆ ಕೆಟ್ಟೆವಲ್ಲಾ ನಿಜವ ನಿಜವತವ ! ತಿಳುಹು ಬೇಗ 
ಛಂದು ನಯನದಿ ! ಜಲವ ಸುರಿಸಲು ಕಂಡು ನಸುನಗೆ | ಗಳನು 
ಕಾಣಿಸುತೆಂದನ ಮರರ ನೋಡಿ ಶರಜನ್ಮ || ೧ || 


!! ಕಲ್ಯಾಣಿ ಅಪ್ಪ || 
ನಿಲ್ಲಿರಳಲಬೇಡಿರಿ ! ನಿಮ್ಮಯ ಕಷ್ಟ ! ಬೆಲ್ಲ ತಿಳಿದೆ ನೋಡಿರಿ || 
ತಲ್ಲಣಗೊಳದಿರಾ ! ಕಳ್ಳರ ನೆರವಿಯ 1 ಕೊಲೆ ಕೇಳಿರಿ ಪದ್ಯ ದಲ್ಲಿ 
ನಿರ್ಭಯರಾಗಿ ! ೧ || ಅತ್ತರೇನಿಲ್ಲ ಕಾರ್ಯ 1 ತಾಳಿರಿ ನಿಮ್ಮ ಚಿತ್ರ 
ದೊಳಧಿಕ ಧೈರ್ಯ 11 ಹೆತ್ತವೈಯಡಿ ಶತ ! ಪತ್ರದಾಣೆಯು ನಿಮ 1 
ಗರ್ತಿಯಪ್ಪಂತೆ ಪ್ರ 1 ಯತ್ನ ಮಾಡುವೆ ನೋಡಿ|| ೨ | ನಾಳೆ ಬನ್ನಿರಿ 
ಎನ್ನುತ | ಪೇಳಲು ಸುರ | ಪಾಲ ತೋಷವ ತಾಳುತ | ಕಾಲಕಾಲನ 
ಮುದ್ದು | ಬಾಲಗೆರಗುತತಿ ! ಲೀಲೆಯೊಳಪ್ಪಣೆ | ಕೇಳಿದರೆಲ್ಲರು || ೩ || 


46 | ಶೂರಪದ್ಮಾಸುರ ಕಾಳಗ 


|| ಭಾಮಿನಿ || 


ಹರಕುವಾರಕನೊಡನೆ ತ್ರಿದಶರ | ನೆರವಿ ಕಳುಹಿಸಿಕೊಂಡು 
ಬೇಗದಿ ! ತೆರೆಳಿದರು ತಮತಮಗೆ ತಮಗಿಲ್ಲಿನ್ನು ಭಯವನುತ || ಕರುಣ 
ದಲಿ ಗುಹನಿತ್ತಲಿರ್ದನು | ಪರಮಹರುಷದೊಳಂದು ಸೂತನು | ಒರೆಯ 
ಮುನಿಗಳು ಕೇಳಿ ಸಂತೋಷಿಸಿದರಡಿಗಡಿಗೆ | ೧ || 


| ಸಂಧಿ ೧ ಕ್ಯಂ ಮಂಗಲಂ || 


ಯಕ್ಷಗಾನ 
ಶೂರಪದ್ಮವಧೆ 

[ ೨ ನೆಯ ಸಂಧಿ | 


| ವಾರ್ಧಿಕ || 
ಮರುದಿವಸ ಸಪ್ತಾಶ್ವನದಯದೊಳ್ ಶರಜನ್ಮ | ಸುರುಚಿರದ 
ಪೀಠವನ್ನೇರುತೊಡೋಲಗವ | ಹರುಷದಿಂದಿತ್ತನತಿಬಲ ವೀರಬಾಹು 
ಮೊದಲಾದಖಿಲ ಗಣಗಳೊಡನೆ || ಒರೆವೆನಿನ್ನೇನಾಗ ಬಂದರಲ್ಲಿಗೆ ಸಕಲ 
ಸುರಸಿದ್ದ ಸಾಧಕಿಂಪುರುಷಚಾರಣರುರಗ | ಗರುಡಗಂಧರ್ವಾಪ್ಪರಾದಿಗಳು 
ತಂತಮ್ಮ ವಾಹನಗಳಡರುತೊಲಿದು || ೧ || 

| ಭೈರವಿ ಝಂಪೆ || 
ಕೇಳಿ ತಾಪಸರಿಂತು | ಲೀಲೆಯಲಿ ಸಕಲ ದಿನು | ಪಾಲಮುಖ್ಯರು 
ಬಂದು ಕಾಲಕಾಲಜಗೆ || ೧ || ವಂದಿಸುತೇಳುತ ಸೇರ್ದೆ | ವಿಂದು ನಿನ್ನಡಿಯ 
ಮುದ | ದಿಂದ ನೀನೆಮ್ಮೊಳೆರ | ದಂದದಲಿ ನಾವು|| ೨ | ಅರಿಕೆ ಗೈವರೆ 
ಹೆಚ್ಚಿ 1 ಗರಿತವರು ನಾವಲ್ಲ | ಕರುಣದಿಂದೆಮ್ಮನು| ದರಿಸ ಭಯ 
ವಿತ್ತು || ೩ || ಎನ್ನುತೀ ಪರಿ ಸುರರು | ಬಿನ್ನೆ ಸಲದ ಸುಬ್ರ 1 ಹ್ಮಣ್ಯ 
ಕೇಳುತಲೆಂದ | ಮನ್ನಿಸುತ್ತವರ || ೪ | | 

| ಮಧ್ಯಮಾವತಿ ಅಷ್ಟ || 
" ಹೋ ಹೋ ಸೈರಿಸಿ ಸೈರಿಸಂಜದಿರಿ | ಕಾಹುರತೆಯದೇತ 
ಕಿಷ್ಟದ ಬಿಡಿರಿ || ಪಲ್ಲ|| ಎರಡಿಲ್ಲ ನುಡಿ ನಿಮ್ಮೊಳೊರದಂತೆ ದೈತ್ಯರ | 


48 | ಶೂರಪದ್ಮವಧೆ 


ನೆರವಿಯ ಬಿಡದೆ ಸಂಹರಿಪೆನಾದರೆಯು || ಗರುವದಿ ನೀತಿಯ ತೊರೆದುರೆ 
ಮೆರೆವರಿ 1 ಗೋರೆದು ನ್ಯಾಯವ ಕೊಂದರಿರದು ಪಾಪಗಳು || ೧ || ಕೇಳಲಿ 
ಕೇಳದೆ ಹೋಗಲಿ ನೀತಿಯ || ಹೇಳಿ ನೋಡುವ ನಮ್ಮ ಮಾತು 
ಖಳನಿಗೆ 1 ಸಾಲದೆ ಪೋದರೆ ಕೆಡುವ ತನ್ನಿಂದಲಿ ! ನಾಳೆ ನಮ್ಮನು 
ದೂರರಲ್ಲ ಲೋಕದಲಿ || ೩ ||.. ಸಂಧಾನಮುಖದಿಂದ ನೋನಾ 
ಮುಂದೆಂದು | ಸ್ಕಂದ ಪೇಳಲು ಕೇಳಿ ಸುರವರರು || ಒಂದುಗೂಡುತ 
ಮುದದಿಂದ ಗುಹನ ಪಾದ | ದ್ವಂದ್ವ ಕಾನತರಾಗುತೆಂದರಾ ಕ್ಷಣದಿ || ೩ || 


| ಬೇಗಡೆ ತ್ರಿವುಡೆ || 
- ಲೇಸಿನ ಕಾರ್ಯವಿದು | ದೇವನೆ ಕೇಳು | ಲೇಸಿನ ಕಾರ್ಯ 
ವಿದು || ಪಲ್ಲ | ಲೇಸು ದಾನವರೀಶ ನೀತಿ ಸು ! ಭಾಷಿತಂಗಳ ಕೇಳ 
ದಿರನೆನು ! ವಾಸೆಯುಳ್ಳರೆ ಪೇಳಿ ಕಾಂಬುದು | ದೋಷವೇನದರೊಳಗೆ 
ತೋರದು || ಅ . ಪಲ್ಲ || ಕೊಲ್ಲಲೇ ಬೇಕೆಂಬುದು ನಮ್ಮಯ ಮನ ! 
ದಲ್ಲಿಲ್ಲ ನಿಜಗಳಿದು|| ಘಲ್ಲಿಸುತ ಸೆರೆಮನೆಯೊಳಿಟ್ಟರು ಎಲ್ಲರನು 
ಬಿಟ್ಟೋಯು ವಸ್ತುವ | ನಿಲ್ಲದೀವುನ್ನು ನಮ್ಮಯ | ತಳ್ಳಿ ಬಿಟ್ಟರೆ 
ಸಾಕು ಮುಂದಕೆ || ೧ !! ಎಂದಮರರ ನುಡಿಯ | ಕೇಳುತ ಶಿವ | ನಂದನ 
ನಸು ನಗೆಯ | ತಂದುಕೊಂಡವರು ಗಳನತಿ ಮುದ | ದಿಂದ ಮನ್ನಿಸಿ 
ಬಳಿಕ ಗಣಗಳ | ವೃಂದಗಳವಿಗೆ ನೋಡಿ ಕರೆದಾ | ನಂದದಿಂದಲಿ 
ವೀರಬಾಹುವ || ೨ || 

| ಭಾಮಿನಿ || 
ತಾರಕಾರಿಯು ಕರೆಯಲೀ ಪರಿ | ವೀರಭುಜ ಕೇಳುಗ ಬಂದು 
ಶ 1 ರೀರವನು ಬೀಳಿಸಿದನಾ ಕ್ಷಣ ಗುಹನ ಪಾದದಲಿ || ಭೂರಿ ಕರುಣಾ 
ನಿಧಿಯು ಕಂಡತಿ ! ಚಾರುರದಿಂದೆತ್ತಿ ಕಿರುನಗೆ | ದೋರಿಸುತಲಿಂತೆಂದ 
ಕೂಡಿದ ಸಭೆಯ ಮಧ್ಯದಲಿ H ೧|| 


ಶೂರಪದ್ಮವಧೆ / 49 


| ನವರೋಜು ಏಕ ||.. 
ಕರುಣದಿ ಕೇಳ್ ನುಡಿಯ ! ನಿನ್ನನು | ಕರೆದಿಹ ಸಂಗತಿಯ || 
ಅರುಹುವೆ ನೋಡೀ 1 ನೆರೆದವರರು ನಿಶಿ | ಚರಪತಿ ಶೂರನ | ದುರುಳ 
ತನಂಗಳ || ೧ | ಬಂದು ದೂರಿದರಸಗೆ | ಕೇಳುತ | ಲೆಂದೆ ನಾನವರರಿಗೆ || 
ಕೊಂದು ಕೊಡುವೆ ಖಳ | ವೃಂದವನೆನ್ನುತ | ಕಂದ ಕೇಳಾದರೆ ! ಚಂದವೆ 
ನಮಗಿದು || ೨ || ಸಾರದೆ ಕೊಲ್ಲುವುದು | ನ್ಯಾಯವೆ | ವೀರ ಹೇಳ್ಳೆ 
ತಿಳಿದು || ಚಾರು ನಯೋಕ್ತಿಯ | ವಿರಾರಿದರವರ ಸಂ 1 ಹಾರ ಗೈದರೆ 
ಮತ್ತೆ | 'ದೂರಮಗಿಲ್ಲವು || ೩ || ಬಲ್ಲಿದನವ ಬಲದಿ | ಯಾರದು | 
ರಿಲ್ಲ ಖಳಗೆ ಧುರದಿ || ತಲ್ಲಣಿಸದೆ ಪೋ 1 ಗಲ್ಲಿಗೆ ನೀತಿಯ | ಸೊಲ್ಲಿಸು 
ವರಿ | ಅಲ್ಲ ನೀನಲ್ಲದೆ || ೪ || 

|| ವಾರ್ಧಿಕ ! 
ಹೊರಟು ನೀನೇ ಪೋಗಿ ಶೂರಪದ್ಮನ ಕಂಡು | ಬರುವುದವ 
ನೊಳು | ಸುರರ ಸೆರೆಯ ಬಿಟ್ಟವರುಗಳ | ಪರಿಭವಿಸಿ ಕವರಿರ್ದ ವಸ್ತುಗಳ 
ನಮರರಿಗೆ ತಿರುಗಿತ್ತು ಸುರಪುರದೊಳು|| ಇರಿಸಿರ್ದ ದೈತ್ಯರಂ ಕರೆಸಿ 
ಪಿಂದಕ್ಕ ದರ ದೊರೆತನವ ಮುನ್ನಿನಂತಮರೇಂದ್ರ ಗೀವುತತಿ | ಹರುಷದಿಂ 
ಮಿಕ್ಕ ಬ್ರಹ್ಮಾಂಡವಾಳುತಲಿರುವದೊಳ್ಳಿತೆನುತಾ ದೈತ್ಯಗೆ || ೧ || 

| ಭಾಮಿನಿ ! 
ವೀರ ಕೇಳೀ ಮಾತಿಗಾ ತ್ರಿದ 1 ಶಾರಿಯೊಪ್ಪದೆ ಪೋದರವನೊಳು| 
ಸಾರು ಪುತ್ರ ಕಳತ್ರಮಿತ್ರಜ್ಞಾ ತಿಬಾಂಧವರ | ಸೇರಿಕೊಂಡಿರು ತಡೆಯದೇ 
ಲಯ | ನಾರಿ ಪಾಣಿಗ್ರಹಣಕೆಂದಾ | ಮಾರವೈರಿಜ ಬೀಳುಕೊಟ್ಟನು 
ರಣಧುರಂಧರನ || ೧ || 

| ಭೈರವಿ ಅಪ್ಪ || 
ಮಾರಾರಿಜನೀ ತೆರದಿ| ವರ | ವೀರಗೆ ನೇಮವ ಮುದದಿ || 
ಭೋರನೆ ಕೊಡಲಾ ಗುಹನ| ಪದ | ವಾರಿಜಗೆರಗುತ ನಿಪುಣ || ೧ || 


50 / ಶೂರಪದ್ಮವಧೆ 


ಕೊಂಡನು ಗದೆ ಮುದ್ರವ | ಕೂ | ರ್ಗೊಂಡಿಹ ಪರಿಘ ಪಟ್ಟಸವ || 
ಭಿಂಡಿವಾಳ ಸಕುಂತಗಳ | ವು | ಸುಂಡಿ ಕೃಪಾಣ ಶಕ್ತಿಗಳ | ೨ || 
ಎದ್ದು ನಿಂತವುಗಳ ಧರಿಸಿ | ಘನ | ರೌದ್ರದೊಳವ ಹುಂಕರಿಸಿ | ಬಿದ್ದುದು 
ಮತ್ತಾ ರವಕೆ | ಮೇ | ಗಿದ ಭಗಣಗಳು ನೆಲಕೆ || ೩ | ನಡೆದು 
ಬರುವ ಪದಹತಿಗೆ ! ಜಗ | ನಡುಗಿದುದಡಿಗಡಿಗಡಿಗೆ | ತಡೆಯದೀ 
ಪರಿಯಲಿ ಬಂದ | ಸುರ | ಪಡೆಯ ಪೊಗಳ್ಳಿಗಳಿಂದ || ೪ || ಬಂದು 
ಬಂದೀಪರಿಯವನು | ವರ ಗಂಧಮಾದನ ಗೋತ್ರವನು || ಕುಂದದಡರಿ 
ತಾ ನಿಂತ | ಮುದ ! ದಿಂದ ಮಹಾಬಲವಂತ || ೫ || 


" | ವಾರ್ಧಿಕ || 
ಗಂಧಮಾದನ ಗಿರಿಯ ಮಸ್ತಕಕ್ಕಡರುತ | ಇಂದ ಮೊಗವೆತ್ತಿ 
ಕಂಡಂ ಶೂರದಾನವಂ | ಸಿಂಧುವಧ್ಯದಿ ಗೈದ ಪಟ್ಟಣವ ಮತ್ತದರ 
ಕೋಟಿಕೋಟಾವಳಿಗಳ || ಕುಂದಣದ ಕಲಶಾಳಿಗಳ ಭಲರೆ ಭಲರೆ ಭಲ | 
ರೆಂದು ಮತ್ತಾ ಗಿರಿಯ ತಗೊತಿ ಪದಗಳಿ೦ 1 ದಿಂದ್ರಾದಿ ಸುರವರರ್‌ 
ಭಾಪನಲ್ಲುಟನೆಗೆದ ! ನೇನೆಂಬೆನವನದಟನು || ೧ || 


|| ವಾರವಿ ಏಕ | 
ಬೆಟ್ಟವ ಪಾದದಿ 1 ಮೆಟ್ಟಿ ಹಾರಿದ ಪದ | ಘಟನೆಗಚಲ ಬೆ ! 
ಬಿಟ್ಟುದು ಕೂರ್ಮಗೆ || ಹುಟ್ಟಿತು ನೋವುಗ | ಳಷ್ಟ ಗಜಂಗಳ | 
ಕಷ್ಟವ ಪೇಳುವ | ಶಿಷ್ಟರ ಕಾಣೆ | ಏನನೆಂಬೆ || ೧ || ಹಾರುವ ಘನ 
ಗಂ | ಭೀರತೆಯಲಿ ಮೈ | ದೋರಿದ ಪವನನ ! ಕ್ರೂರತೆಗಬುಧಿಯ !! 
ನೀರು ದಡವ ನೆರೆ | ಮೀರಲೀ ಪರಿಯಲಿ 1 ಸಾರಿದ ವೀರ | ಶೂರನ 
ಪುರವ !! ಏನನೆಂಬೆ || ೨ || ಬಿಡದಾ ನಗರದಿ | ತಡೆದಸುರರ ಮಹ | 
ಪ್ರಡೆಗಳನಾ ಕ್ಷಣ 1 ಪಿಡಿದಾಯುಧದಲಿ || ಕೆಡಹುತ ಮುಂದ | ಕೋಡನಡಿ 
ಯಿಟ್ಟನು | ಡಜನಟ್ಟಿದರಣ | ಮೃಡನತಿ ಭರದಿ ! ಏನೆನೆಂಬೆ || ೩ | | 


ಶೂರಪದ್ಮವಧೆ / 51 


|| ಭಾಮಿನಿ !!.. 


ವೀರ ಮಾಹೇಂದ್ರಾಖ್ಯ ನಗರದಿ | ತಾರಕಾರಿಯ ಚರನ - 
ವಾರ್ತೆಯು 1 ಮೀರಿ ತುಂಬಲ್ಕದನು ಕೇಳಿದನಾ ಪುರವ ಕಾವ | ವೀರ 
ದಾಳೀಮುಖನ ದಳಪತಿ | ವೀರ ಸಿಂಹಾಸುರನು ಬಲು ಮದ 1 ವೇರಿ 
ಬಂದಿಂತೆಂದ ಬಳಿಕಾ ವೀರಬಾಹುವಿಗೆ || ೧ | | 


| ಘಂಟಾರವ ಅಷ್ಟ || 
ಫಡ ಫಡಾ ನಿಲ್ಲು ನೀ | ಛಲೋ ನೀನಾರ | ಕಡೆಯವನು 
ಬಂದಿರ್ದ ಕಾರ್ಯವ ! ತಡೆಯದುಸುರೆಲೋ ಬೇಗದಿ || ೧|| ಶೂರಪದ್ಮನ 
ಬಳಿಗೆ ಪೋಗುವೆ ಕ್ರೌಂಚ | ತಾರಕರ ಕೊಂದವನ ದೇಹದ ! ಚಾರಕನು 
ನಾ ಕೇಳೆಲೊ || ೨ || ಚಂದವಾಯಿತು ಗುಹನ ಚಾರನೆ ನೀನು 1 ಬಂದ 
ಕಾರಣವೇನು ಕೇಳುವೆ | ನಂದನವನೊಳು ದೈತ್ಯನು || ೩ || ಯಾತುಧಾನ 
ಕೇಳಾದಡಭವನ | ಜಾತನಪ್ಪಣೆಯಿಂದ ಚೂರಗೆ ! ನೀತಿ ಪೇರೆ 
ಬಂದೆನು || ೪|| ಬುದ್ದಿ ಹೇಳುವದಿರಲಲ್ಲಿ ನೀ ಬಂದ | ಸುದ್ದಿ ಕೇಳಿದ 
ರಾತೆ ಕಡಿಸುವ | ಬದ್ದ ನಿನ್ನಯ ತಲೆಯನು || ೫ || ದಡಿಗ ಕೇಳೆನ್ನ 
ತಲೆಯ ನಿನ್ನೊಡೆಯನು ! ಕಡಿವದಿನ್ನಲ್ಲಿರಲಿ ಮೊದಲಿಗೆ | ಕಡಿವೆ ನೋಡೆ 
ನಿನ್ನನು || ೬ || 

* | ಪಂಚಾಗತಿ ಮಟ್ಟೆ | 


ವೀರಬಾಹು ನುಡಿದ ಘನ ಕ | ತೋರ ಮಾತ ಕೇಳುತೊಡನೆ ! ' 
ವೀರ ಸಿಂಹ ಗಜರುತಾಗ ಸಾರಿ ಮುಂದಕೆ || ತೋರು ತೋರು ಎನ್ನ 
ಕೋಲುವ | ವೀರತನವನೆಂದು ಗದೆಯೋ | Vಾರಂಭಟಿಸಿ ಹೋಯ್ತ ನಿಲದೆ | 
ಊರಿ ಕೋಪದಿ || ೧ || ದುಷ್ಪಗೆಂದ ನಿನ್ನ ಗದೆಯ 1 ಪೆಟ್ಟಿಗೆಲ್ಲ ಧುರ 
ಮಹಾ ಬ ! ಲಿಷ್ಟರುಗಳು ಸೋತು ಹಿ | ಮೈಟಿ ಪೋಪರೆ | ಕಷ್ಟ ಕಾಲ 
ನಿನಗೆನು ! ಸಿಟ್ಟಿನಿಂದ ಖಳನ ಬಸಿರ | ಮುಷ್ಟಿಯಿಂದ ತಿವಿಯ ಬಿದ್ದ ! 


52 | ಶೂರಪದ್ಮವಧೆ 


ಕೆಟ್ಟ ದೈತ್ಯನು || ೨| ಒಡನೆ ಎದ್ದು ಖಳನು ಭುಜವ | ಹೊಡೆದು 
ಕೋಳುತಲಿವನನೀಗ ಕೆಡಹಿ ಬಿಡುವೆನೆನ್ನು ತಸಿಯ 1 ಪಿಡಿಯಲಾಕ್ಷಣ || 
ಮೃಡನ ಸುತನ ಚರನು ಕಂಡು | ಬಿಡದೆ ಸೆಳೆಯುತದರೊಳಾಗ | 
ಕಡಿದನವನ ಕೈಯ ಲಕ್ಷ ! ವಿಡದೆ ಭರದಲಿ || ೩ || 

|| ವಾರ್ಧಿಕ || 
ತಡೆದಿಂತು ನಿಂತ ಮಹವೀರರಂ ಶರರಂ | ಬಿಡದೆ ಬೆನ್ನಟ್ಟುತ್ತ 
ಮೆಟ್ಟಿದಂ ಕುಟ್ಟಿದಂ । ದೃಢಧೈರ್ಯದಿಂ ಮುಂದೆ ಸಾಗಿದಂ ನೀಗಿದಂ 
ನೀತಿಗಳನಾ ಪುರದೊಳು|| ದಡಿಗನೆಲ್ಲಿಹನೆಂದು ಮಿಡುಕುತ್ತ ಹುಡುಕುತ್ತ | 
ಎಡೆಯೊಳಿಹ ಗೋಪುರಗಳು ಮುರಿದು ಬೊಬ್ಬಿರಿದು 1 ಕಡೆಗೆ ಶೂರನ 
ಸಭೆಯ ಕಂಡು ಹರ್ಷವಗೊಂಡ ನತಿಶೂರನಿವನೆನ್ನುತ || ೧ || 

| ಭಾಮಿನಿ | | 
ಚಾರು ಪೀಠಗಳಿಲ್ಲದೀ ದಿವಿ | ಜಾರಿಯೋಲಗವನ್ನು ಪೊಗುವದು | 
ಸಾರವಿಲ್ಲೆಂದೆನುತ ಮನದಲಿ ಗುಹನ ಧ್ಯಾನಿಸಲು || ಭೂರಿ ಬೆಳಕಿನ 
ಪೀಠ ಕಣ್ಣಿಗೆ! ತೋರಲದರಲಿ ಮಂಡಿಸುತ ಖಳ ! ಶೂರಪದ್ಮನ 
ಸಭೆಯ ಮಧ್ಯದೊಳಿಳಿದನಾ ವೀರ || ೧ || 

| ಕಂದ || 
ಇಳಿದಿಂತಾ ಸಭೆ ಮಧ್ಯದಿ . ಬಳಿಕುರೆ ಶೋಭಿಪ ತಠಾಗ್ರ 
ದೊಳಾಗಂ || ಕುಳಿತಲ್ಲಿರುತಿಹ ದೈತ್ಯರ! ಬಳಗವ ಕಂಡಚ್ಚರಿಬಡುವುತಲಿಂ 
ತೆಂದಂ || ೧ || 

|| ಕಾಂಬೋದಿ ರುಂಪೆ | 
ಕಂಡುದೀ ವರೆಗಿಲ್ಲ ಕೇಳರಿಯೆ ಮತ್ತಿಂತು | ಮಂಡೆಗಳೊಳಿರುವ 
ದಾನವರ || ಪುಂಡರೀಕಜನಾರ ಬಸಿರಿನಿಂದವರ ಹೊರ| ವಂಡಿಸಿದನೋ 
ತಿಳಿಯೆನದರ || ೧ || ಮರಾರು ಹತ್ತು ಹದಿನಾರು ಮತ್ತಾ ನೂರು| 


ಶೂರಪದ್ಮವಧೆ / 53, 


ನೂರು ಸಾವಿರಗಳೆಣಿಕೆಯಲಿ ತೋರುವದು ತಲೆಗಳಾ ತಲೆಯೊಂದ 
ಕೆರಡೆರಡು 1 ಭಾರಿ ಕರವಿಹುದು ಸಾಲಿನಲಿ || ೨ || ನಳಿನಭವನತಿ ದಣಿದು 
ಕೊಂಡಿರುವನೆಂಬುದಕೆ | ಖಳರ ರೂಪುಗಳೆ ಸಾಕ್ಷಿಗಳು | ಕೆಲಸವಿಲ್ಲದೆ 
ಸಮಯ ಕಳೆವರಿಂತೆಸಗಿದನು | ಹೊಲಸು ಹೊಲಸೆಷ್ಟು ಮೋರೆಗಳು 11೩ !! 
ದಾಡೆಗಳ ಕಂಡರಿಹುದೇಳು ಮಾರುದ್ದ ಹುರಿ 1 ಜೋಡಿಸಿದರಿವರ 
ಮೀಸೆಯಲಿ || ಕಾಡಾನೆಗಳ ಸಹಿತ ಕಟ್ಟಬಹುದಿಂತವರ | ನೋಡಿದೆನು 
ಪೂರ್ವಕರ್ಮದಲಿ ! ೪ || 


| ಸೌರಾಷ್ಟ್ರ ತ್ರಿವುಡೆ || 


ಚಂಡಭುಜಬಲನಿಂತು ಮನಸಿಗೆ | ಕಂಡ ಪರಿಯಲ್ಲಿ ದಾನವರುಗಳ | 
ತಂಡವನ್ನು ಪರಿಹಾಸ ಗೈವುತ | ಮಂಡಿಸಿರಲು || ೧ | ಶೂರಪದ್ಮನಿ 
ದೆಲ್ಲ ಕೇಳು ರಿ ! ಕಾರಿ ಮಂತ್ರಿಯೊಳೆಂದ ಘನಹಂ ಕಾರದಿಂ ಬಂದವನ 
ಬೇಗ ವಿ | ಚಾರಿಸನಲು || ೨ || ಎಂದ ಮಾತಿಗೆ ಸಚಿವ ನತಿ ಮುದ ! 
ದಿಂದ ಪೀಠಾಗ್ರದೊಳು ಕುಳಿತ ಧು 1 ರಂಧರನ ನುಡಿಸಿದನು ಧೈರ್ಯವ | 
ತಂದುಕೊಳ್ಳುತ || ೩ || 


_! ಕೇದಾರಗೌಳ ಅಪ್ಪ || 


ಯಾರು ನೀನೆಲ್ಲಿಂದ ಬಂದೆ ಮುಂದಿನ್ನೆತ ! ಸಾರುವೆ ಮಗಿಲ್ಲಿ ।। 
ಯಾರೊಳು ಕಾರ್ಯಗಳಿಹುದೆಲೋ ಪತಿ ನಿನ 1 ಗಾರುಂಟು ರಾಜ್ಯವೆಲ್ಲಿ!! CI1 
ನಗುವೆ ನೀ ನನ್ನನು ಕಂಡು ಕಂಡು ಮತ್ತೆ | ಬಗುಳುವೆ ಮನಸೋ 
ಇಚ್ಛೆ ! ಮುಗುದತ ನಂಗಳ ತೋರ್ದರಪ್ಪುದು ಪಲ್ಲ | ತೆಗೆಸಿಕೊಂಬಂತ 
ಶಿಕ್ಷೆ || ೨ 1 ಒದರು ನೀ ಬಂದಂತ ಕಾರ್ಯಗಳಿರ್ದರೆ | ಬದಲು - 
ಮಾತೆಂದರಿನ್ನು !! ಸದೆದು ಕೊಲ್ಲಿಸುವೆನೆಂದೆನೆ ಕೇಳಿ ವೀರನು | ಒದಗಿ 
ನೊಳಿಂತೆಂದನು !! ೩ | | 


54 / ಶೂರಪದ್ಮವಧೆ 


|| ಕೇದಾರಗೌಳ ರುಂಪೆ !! 


ಬಲ್ಲೆ ಸಾಕೆಲವೊ ಖಳ| ಬರಿದಿಂತು ! ಘಲ್ಲಿಸದಿರೆನ್ನ ಬಹಳ || 
ಕೊಲ್ಲಿಸುವೆನೆಂದೆಯಲ್ಲ! ತಪ್ಪೆಂದ | ನಿಲ್ಲದಕೆ ಗೈದುದಿಲ್ಲ || ೧ || ಹುಟ್ಟಿದೀ 
ವರೆಗೆ ನಾನು | ಕಂಡುದಿ | ಲಿಷ್ಟು ಮೊಗವಿರುವವರನು || ಕಷ್ಟ ಕಾಣದೆ 
ನಿಮಗಿದು | ಚಂದವೆ | ಇಷ್ಟು ತೋರದು ಎನಗದು || ೨ || ಬಂದುದದ 
ರಿಂದ ನಗೆಯು | ಮತ್ತೇತ| ರಿಂದಲ್ಲ ನುಡಿದ ನುಡಿಯು 11 ಕುಂದು . 
ಬಂತೇನಿದರಲಿ | ನಾ ಪೇಳ | ರಿಂದ ನಿಮಗಾ ಮಾತಿಲಿ || ೩ || 


| ಭಾಮಿನಿ || 


ಹುಚ್ಚು ದಾನವನೆಂದ ಬಳಿಕೆಲೊ | ಮುಚ್ಚು ಬಾಯನು ಕಾರ್ಯ 
ವಿರಲದ | ನೆಚ್ಚರಿಸು ಸಾಕೆನಲು ವೀರನು ಕೇಳುತಹುದಹುದು !! ಹೆಚ್ಚು 
ನುಡಿ ನಮಗೇಕೆ ಬಂದುದ | ನುಚ್ಚರಿಪೆನಿನ್ನೆಂದು ಖಳನಿಂ | ಗಚ್ಚರಿಯ 
ನೆರೆ ಬೀರುತೆಂದನು ಬಳಿಕ ನಸುನಗುತ || ೧ || 


| ಸಾಂಗತ್ಯ ರೂಪಕ | - 
ರಾತ್ರಿಂಚರೇಂದ್ರ ಕೇಳೊಲಿದೆನ್ನ ಮಾತ 1 ನೇತ್ರಜ ವರ 
ಷಡಾನನನ | ವಾರ್ತೆಯ ಕೇಳರಿದಿರಬಹುದಾ ಮಹಾ | ಮೂರ್ತಿಯ 
ಚರನು ತಾನೆಂದ || ೧ | ವೀರಬಾಹೆಂಬುದು ಪೆಸರೆನಗಾ ಕ್ರೌಂಚ | ದಾರಣ 
ನಟ್ಟಲೀ ಪುರಕೆ | ಹಾರಿ ಬಂದೊಳ ಹೊಕ್ಕೆನವನೆನ್ನ ಕಳುಹಿದ ! ಕಾರಣ 
ಗಳ ಕೇಳೀಗೆಂದ !! ೨| | ದಾನವೇಶ್ವರನೊಬ್ಬನಿಹ ಗಡಾತನಿಗ | ಧಾನವು 
ಶೂರನೆಂದು ಗಡ | ತಾಣದೊಳಧಿಕ ಬಲ್ಲಿದ ಗಡ | ಮತ್ತೆ ಗೀ | 
ರ್ವಾಣರ ಗೆಲಿದ ವೀರ ಗಡ || ೩ || ಕಣ್ಣಾರೆ ಕಂಡಾತಗೆನುವದಿರ್ಪುದು 
ಸುಬ್ರ | ಹ್ಮಣ್ಯ | ನೇಮಿಸಿದ ಮಾತುಗಳ | ಪುಣ್ಯಜನೇಶ ಕೇಳದರಿಂದ 
ಬರವಾಯಿ । ತೆನ್ನು ತಿಂದ ಮತ್ತವಗೆ || ೪|| 


ಶೂರಪದ್ಮವಧೆ / 55 


| ಭಾಮಿನಿ || 
ಮಂಡೆ ಹಲವಿಹ ಖಳರೊಳಗೆ ಬ್ರ | ಹ್ಯಾಂಡ ಸಾವಿರದೆಂಟ 
ನಾಳುವ 1 ಚಂಡ ಭುಜಬಲ ಶೂರಪದ್ಮಾಸುರನನೀ ವರೆಗೆ|| ಕಂಡು 
ದಿಲ್ಲದರಿಂದ ದೈತ್ಯರ | ತಂಡದೊಳಗಾರಾದರಾ ವರ | ಪುಂಡರಿಕ 
ಕೋಮಲೆಯ ಗಂಡನ ತೋರಿರೆನಗೆಂದ || ೧ || 

|| ಕಂದ || 
ಮೃಡಜನ ಚರನಿಂತೆಂದಿಹ | ನುಡಿಗಾ ಸಭೆಯೊಳ್ ಕುಳಿತವರೆಲ್ಲರ್‌ 
ಮೌನವ | ಹಿಡಿದಿರೆ ಬಳಿಕಿಂತೆಂದಂ । ಘುಡುಘಡಿಸುತ ದೈತ್ಯರ ಬಳಗಕೆ 
ಭರದಿಂದಂ || ೧ || 

| ಸೌರಾಷ್ಟ್ರ ತ್ರಿವುಡೆ || 
ಏತಕೀ ಪರಿ ಮೌನ ದೈತ್ಯ | ವಾತದೊಳಗಾ ಶೂರನೆನ್ನುವ | 
ಯಾತುಧಾನನನ್ನು ತೋರಿರಿ | ಭೀತಿಗೊಳದೆ | ೧ || ತಡೆಯ ರೈತರ 
ಬೇಹುದೆಂಬುದು ! ಒಡೆಯನಪ್ಪಣೆ ಕೇಳಿರದರಿಂ | ದೊಡನೆ ಪೋಗಲು 
ಬೇಕು ಹೆಚ್ಚಿಗೆ | ನುಡಿವದೇನ|| ೨ || ಖಳನಿವನೀಗೆಂದು ಬೇಗದಿ | 
ಪೇಳಬಾರದೆ ಬಂದುದನು ನಾ 1 ಪೇಳಿ ಪೋಗುವೆ ಮಾಡೆನವನೊಳು| 
ಕಾಳಗವನು || ೩ || 

... 1 ಭಾಮಿನಿ || 
ಜನಪ ರಂಗವಿದಲ್ಲ ನಿಮ್ಮಯ | ಮನದ ಸಂಶಯವೇನು ಸಭೆಯಲಿ | 
ವಿನಯದೊಳಗಿಂತೆಂದ ಮಾತಿಗೆ ತಿಳಿದು ಪ್ರತಿಮಾತ || ಕ್ಷಣದೊಳೊರೆವುದು 
ನೀತಿಯೆಂದುರೆ ! ದನುಜರನು ನೋಡುತ್ತ ನುಡಿಯಲು | ಕಿನಿಸ 
ತಾಂತೆಂದ ಸಚಿವನು ವೀರಬಾಹುವಿಗೆ || ೧11 . 

| ಸೌರಾಷ್ಟ್ರ ಅಷ್ಟ | 
ನೋಡುನೋಡಾದರೀಶನೆ ಶೂರಪದ್ಮನು 1 ನೋಡುನೋಡು11 
ನಾಗಾ 1 ರೂಢಮುಖ್ಯಾದ್ಯಮರೌಘದಲ್ಲಣನೀತನೋಡುನೋಡು|| ೧ || 


56 | ಶೂರಪದ್ಮವಧೆ 


ತುಂಗಪ್ರತಾಪದೊಳಿದಿರಾದ ಭೂಪರ ನೋಡು ನೋಡು|| ರಣ | 
ರಂಗದೊಳೊಡಿಸಿ ಗೆಲಿದ ಶೌರ್ಯನ | ನೋಡು ನೋಡು || ೨ || 
ನೀರೇಜಜಾಂಡ ಸಾವಿರದೆಂಟನಾಳನ ನೋಡು ನೋಡು| ಮಹಾ | 
ಮೇರು ಕೋದಂಡನಿಂದಿಷ್ಟಾರ್ಥ ಪಡೆದನ | ನೋಡುನೋಡು|| ೩ || 
ತಿಳಿದು ಮಾತಾಡಲದರಿಂದ ಲೀತನ ಕೂಡೆ| ನೋಡು ನೋಡು|| 
ಹೆಚ್ಚು ಗಳಹದಿಹುದಿಲ್ಲಿ ಮರಣವು ನಿನಗಿಂದು ನೋಡುನೋಡು|| ೪ || 


* | ಭಾಮಿನಿ | 
ನಿಶಿಚರೇಂದ್ರನ ಸಚಿವನಿಂತೆಂ | ದುಸುರಲಾ ವಾಕ್ಯವನು ಕ್ರೌಂಚ | 
ದ್ವಿಷನ ಚರನದ ಕೇಳು ಹೋ ಹೋ ನಿಲ್ಲಿರೆನ್ನೊಡೆಯ | ಬೆಸಸಿದನಿ 
ತೊಂದಲ್ಲದೀ ರಾ | ಕ್ಷಸನೊಳಧಿಕವ ಪೇಳೆನೆಂದು | ಲ್ಲಸದಿ ಕರೆದಿಂತೆಂದ 
ನಗುತಲಿ ಶೂರಪದ್ಮಂಗೆ || ೧ || 


| ಕೇದಾರಗೌಳ ಅಷ್ಟ | 
ಭಳಿರೆ ಮಚ್ಚಿದೆನಯ್ಯ ಖಳನೆ | ನಿನ್ನಯ ಗುಣ | ಗಳಿಗೆ ನಾನಿಂದು 
ನಿಶಿಚರನೆ !! ಜಲಜಭವಾಂಡಂಗಳ ಬಿಡದಾಳುತಿ | ಬಲು ಭುಜನಹುದಹುದಾ 
ದರೆ ನೀ ಕೇ ! ಇಳೆಯಾಣ್ಮರ ಧರ್ಮಗಳನು ಕಿಂಚಿತ್ತು ! ತಿಳಿಯದೆ 
ಪೋದುದಕಳಲುವೆ ನಾನು || ೧ || ಬಂದಡೋರ್ವನು ನಿನ್ನ ಸಭೆಗೆ | 
ಕುಳ್ಳಿರು ಸುಖವೆ ! ಯೆಂದುಪಚರಿಸುತ್ತ ಕಡೆಗೆ | ಬಂದಿಹ ಕಾರ್ಯವೇ 
ನೆಂದರಿವುದು ವ | ಸುಂಧರಾ ಪತಿಗಳಿಗಂದವು ನಾ ನಡೆ | ತಂದತಿಗಳಿಗೆಯು 
ಸಂದುದು ಮಾತುಗ | ಛಂದಾಡದೆ ಪೋದಿಂದಿನ ದಿನದಿ || ೨ || 
ಕೇಳದಿರ್ದರು ಬಂದ ಪರಿಯ ! ಎನಗಾದರದನು | ಪೇಳದೆ ಕಳೆದೀತೇ 
ನಯ್ಯ || ಶೀಲಜ್ಜರ ಹೈಸ್ಕೂಲನು ನೀನೆಲೋ | ಕೀಳುಮೇಲೆಂಬುದನರಿವೆ 
ಯೆಂತೆಂದುರೆ | ಕಾಳುಗೆಡಹುತ ಹೀಯಾಳಿಸಿ ಕಿನಿಸನು | ತಾಳಲೆಂದಾ 
ಖಳಗೆ ' ಭರದಿ || ೩ || 


ಶೂರಪದ್ಮವಧೆ / 57 


|| ಕೇದಾರಗೌಳ ಏಕ || 
ಯಾತುಧಾನನೆ ಕೇಳಿಲ್ಲಿಗೆ ನಾ ಬಂದು | ದೇತಕೆಂಬುದನೀಗಳು || 
ಪ್ರೀತಿಯೊಳೊರೆವೆನು ಕಾಮವಿಧ್ವಂಸನ | ಜಾತನ ನೇಮದೊಳು || ೧ || 
ಬರವಾಯ್ತಮರರ ನೆರವಿ ನೀನೆಸಗುವ | ಪರಿಭವವನ್ನು ಬಂದು || ಶರಜನ್ಮ 
ಗೆಂದಡೆ ನಿನ್ನಯ ಮನಸಿನ | ಪರಿಯನ್ನು ತಿಳಿಯಲೆಂದು || ೨ || ಕಳುಹಿದ 
ನೀ ಕೆಟ್ಟು ಪೋಗದಂದದಿ ಬುದ್ದಿ | ತಿಳುಹಿ ಬಾರೆನುವುತೆನ್ನ 11 ನೆಲೆಗೊಂಡ 
ನಿನ್ನಯ ಸಕಲ ಸಂಪದಗಳ | ಕಳಕೊಳ್ಳಬೇಡದನ್ನ || ೩ || ಬಿಟ್ಟಿತ್ತು 
ತ್ರಿದಶರಿಗವರಾಳುತ್ತಿರ್ದ ತ್ರಿ ! ವಿಷ್ಟಪವನು ಮುದದಿ !! ದಿಟ್ಟತನದಿ 
ಸೂರೆಗೊಂಡ ವಸ್ತುವ ಪಿಂತೆ | ಕೊಟ್ಟು ನೀನತಿ ದಯದಿ|| ೪ | ಸೆರೆ 
ಯೊಳಗಿಟ್ಟಿರ್ಪವರ ಜಯಂತಾದರ 1 ಸೆರೆಯ ಬಿಡುತ ಕಡೆಗೆ || ಹರುಷದಿ 
ಮಿಕ್ಕ ಬ್ರಹ್ಮಾಂಡವಾಳುತಲಿರು । ತಿರುವದೀ ಪರಿ ನಿನಗೆ || ೫ !! ಹಿತ 
ವಾಗದಿರೆಲಯನಾರಿಯ ಮದುವೆಗೆ 1 ಸತಿಸುತಾದಿಗಳೆಲ್ಲರ || ಜತೆಗೂಡು 
ತಿರುವಂತೆ ತಿಳುಹೆಂದು ಹೇಳಿಹ | ಮತ ನಿನ್ನದೇನಸುರ || ೬ | ಪೇಳು 
ಪೇಳuರ ಸಿರಿಗೆ ಕಾಮಿಸಿ ಕೆಟ್ಟ | ಖಳರಂದದಿ ಗುಹನ || ಕೋಲಿಗೆ 
ಗುರಿಯಾಗಬೇಡ ಸಾರಿದೆ ಪಿಡಿ | ಕಾಲನ್ನು ಷಣ್ಮುಖನ || ೭ || 


| ಭಾಮಿನಿ || 
ತಾರಕನ ಕೊಂದನು ಬಳಿಕ್ಕಸು | ಹೀರಿದನು ಕ್ರೌಂಚನದು ರಣಜ 1. 
ಜಾರನಾತನ ಕೆಣಕಿ ಬದುಕುವರಿಲ್ಲ ಭವನದಲಿ || ವೀರ ನೀನಾದಡೆಯು 
ನಿನ್ನಯ | ಶೂರತನಗಳು ನಡೆವುದೇ ಕೌಂ ! ಚಾರಿಯೋಳು ನಿಜವೆನಲು 
ಬೊಬ್ಬಿರಿದೆಂದನಾರ್ಭಟಿಸಿ || ೧ || 


| ಮಾರವಿ ಏಕ .. 
ಒದರದಿರೋದರದಿರೆಲಿ ಎಲವೊ ಸಾ | ಕೊದಗಿಲಿ ನಡೆ ನಿನ್ನ || 
ಸದನಕೆ ಹೆಚ್ಚಿಗೆ ನುಡಿಯದೆ ಬೇಗದಿ | ಬೆದರಿಸದಿಂತೆನ್ನ | | ೧ || 


58 / ಶೂರಪದ್ಮವಧೆ 


ತಿರುಗೀವೆನೆ ಸುಮನಸರಿಗೆ ತ್ರಿದಿವನ | ಸೆರೆಯೊಳಗಿಟ್ಟವರ | ಸರವಥ ಬಿಡೆ 
ಕೊಡೆ ಕವರಿದ ವಸ್ತುವ | ನರುಹಿ ಪೋಗಿದರ || ೨11 ಹಿಂದಾಹವ 
ದೊಳು ಕೌಂಚಾದ್ಯರ ಗುಹ | ಕೊಂದನೆಂಬುದ ಕೇಳಿ|| ವಂದಪೆ ಗಣಿಸಿದೆ 
ಕೊಲ್ಲುವೆನಾತನ | ನೆಂದು ಕೊಧವ ತಾಳಿ | ೩ || ಕೇಳೆಲೊ ಕಡೆಗವ 
ಶಿಶುವೆನ್ನುತ ನಾ | ತಾಳಿದೆ ಶಾಂತವನು !! ಖಳತನಂಗಳ ತೋರ್ಪನೆ 
ಮತ್ತೆಯು 1 ಪೇಳುವದಿನ್ನೇನು|| ೪ 11 ನಡುಗುವರೆನ್ನ ಪರಾಕ್ರಮಕೆಲ್ಲರು | 
ಒಡೆಯನು ನಾ ಜಗಕೆ || ಹುಡುಗನಿಗಂಜುತ ಬಳಿಕವನೆಂದುದ | ಕೊಡ 
ಬಡುವೆನೆ ದಿಟಕೆ || ೫ || ತರಳನು ಬರಿದೆ ವಿಬುಧರ ಮಾತಿಗೆ | ಮರುಳಾ 
ಗುತಲೆನ್ನ || ಪರಿಯರಿಯದೆ ನೆರೆ ಕೆಣಕುತ ಕೆಡುವನು | ಚರ ಕೇಳ್ 
ದೊರೆ ನಿನ್ನ !! ೬ || 

- || ಭಾಮಿನಿ ! 
ತಾರಕಾದಿಗಳೊಡನೆ ಶೌರ್ಯವ | ತೋರಿ ಗೆಲ್ಲಿಹೆನೆಂಬ ಘನಹಂ 1 
ಕಾರವನು ನೆರೆ ತೋರ್ದಡುಳುಕುವನಲ್ಲ ಮಗುವೆಂದು || ಸಾರಿ ಬಿಡು 
ನೀ ಪೋಗಿ ಶಿವನ ಕು | ವಾರಗೆನೆ ಕೇಳುತ್ತ ರೌದ್ರಾಕಾರವನ್ನು ತಾಳುತ್ತ 
ಗರ್ಜಿಸುತೆಂದ ದಾನವಗೆ || ೧ !!... 

!! ಶಂಕರಾಭರಣ ಮಟ್ಟೆ | | 
ಕೇಳು ನಿಶಿಚರೇಂದ್ರ ಗುಹನ | ಬಾಲವೆಂದು ಕೆಣಕಿ ರವಿಃ || 
ನಾಲಯಕ್ಕೆ ಗಮಿಸಬೇಡ ಖಳತನದಲಿ || ಕಾಲಮುಖ್ಯ ಸರ್ವನಿರ್ಜ | 
ರಾಳಿ ನಮಿತ ನಿಪುಣ ವಿಶ್ವ | ಪಾಲ ಶೌರ್ಯ ಧೈರ್ಯ ಗುಣ ವಿ | 
ಶಾಲ ಸಾಹಸ | ೧ || ಇಲ್ಲ ನಿನ್ನ ಪೋಲ್ವ ಸುಭಟ ! ರಲ್ಲಿ ಕಂಡರೆಂದು 
ಮನಸಿ | ನಲ್ಲಿ ತಿಳಿದು ನೀತಿ ಮಾತ | ಸೊಲ್ಲಿಸದೆಯ || ಕೊಲ್ಲುವದು 
ತನಗೆ ದರ್ಮ | ವಲ್ಲವೆನ್ನು ತನ್ನ ಕರೆಯು | ತಿಲ್ಲಿಗಿಂದು ಕಳುಹಿಸಿದನು | 
ನಿಲ್ಲದಾತನು || ೨ || ಕೆಡದಿರಮರ ಪದವಿಗಾಗಿ | ಕೊಡು ಕೊಡದರ 
ತ್ರಿದಶರಿಂಗೆ ! ಬಿಡು ಬಿಡವರ ಸೆರೆಗಳನ್ನು | ಕಡೆಯ ಮಾತಿದು || 


ಶೂರಪದ್ಮವಧೆ / 59 


ಮೃಡಜ ಬಂದು ನಿನ್ನ ಶಿರವ 1 ಕಡಿವ ವೇಳೆಗವನ ಕೈಯ | ತಡೆವರಿಲ್ಲ 
ನೋಡು ನೋಡು| ಕಡು ಮದಾಂಧನೆ || ೩ || 

| ವಾರ್ಧಿಕ || 
ಪಂಚವಕ್ತಜನಟ್ಟಿದಾ ಚರನ ನುಡಿಯ ರಾ | ತ್ರಿಂಚರೇಂದ್ರಂ 
ಕೇಳು ಜಗದನಾಶನ ಕೇಳ್ ಪ್ರ ! ಪಂಚ ಪುರಹರನುಗ್ರಮಂ ಧರಿಸುತಾ 
ಸನವನಿಳಿದೌಡನುರೆ ಕಚ್ಚಲು || ಅಂಚೆಯಾನಂ ಮನದಿ ಯೋಚಿಸಿದನಿಂದೀ 
ಪ್ರ | ಪಂಚವಡಗುವದೆಂದು ಬಳಿಕಿತ್ಯ ಶೂರ ಕಾ 1 ರ್ಮಿಂಚಿನಂದದಿ ಪೊಳೆವ 
ಸುತ ವಜ್ರಬಾಹುವಂ ಹತ್ತಿರಕ್ಕೆ ಕರೆದೆಂದನು || ೧ || 

|| ಕೇದಾರಗೌಳ ರುಂಪೆ || 
ಕಂದ ನೀನೊಲಿದಾಲಿಸು | ಪೇಳ ಮಾ | ತೊಂದನೀಗಳೆ ಸಲ್ಲಿಸು || 
ಸ್ಕಂದನಟ್ಟಿದ ದೂತನು 1 ನುಡಿದ ನುಡಿ | ಯಂದ ಕೇಳಿದೆಯ ನೀನು ! ೧!! 
ದೊರೆಗಳಿಗೆ ದೂತಹಿಂಸೆ | ಮಾಡುವುದು | ತರವಲ್ಲವೆಂಬರೈಸೆ || ತರಳ 
ಕೇಳದರಿಂದಲಿ 1 ಪಿಡಿದವನ ! ಸೆರೆಮನೆಯೊಳಿರಿಸಿಂದಲಿ । ೨ । ಸೇನಾನಿಗಂಜಿ 
ಸ್ವರವ । ಕರೆದು ವೈ | ಮಾನಿಕರಿಗಿತ್ತು ಮುಖವ ನಾನೆಂತು ತೋರ್ಪೆ 
ಜಗಕೆ | ಬರಲಿ ಬರ| ಲಾ ನೀಲಗಳ ಧುರಕೆ || ೨ || 

!! ಭಾಮಿನಿ !! 
ತಾತನಾಡಿದ ನುಡಿ ಕೇಳ್ತಾ | ಜಾತ ನುಡಿದನು ನಿನ್ನ ಮನಸಿನ | 
ರೀತಿಯರಿತೆನು ಬಂದ ಚಾರನನೀಗ ಪಿಡಿದೊಯು || ಭೀತಿಗೊಳ್ಳದೆ 
ಸೆರೆಗೆ ನೂಕುವೆ ! ನೀ ತುಕ್ಷಣವೆಂದು ಬಂದಾ ! ದೂತನಿದಿರೋಳು 
ನಿಂದು ಘರ್ಜಿಸುತೆಂದ ಕೋಪದಲಿ !! ೧ | | 

|| ಭೈರವಿ ಏಕ || 
ಕೇಳೆಲವೆಲೋ ಎಲೋ ಚಾರ | ನಿ ! ಸ್ನಾಳಿದ ಪೇಳು ದ 
ಚೋರ1 ಪೇಳುತ ಪೋಗುವದಕ್ಕೆ | ಹ | ಚೂಳಿಗತನಗಳದೇಕೆ || ೧ || 


60 | ಶೂರಪದ್ಮವಧೆ 


ಎಲ್ಲರೊಳಾಡಿದ ತೆರದಿ | ನೀ | ನಿಲ್ಲಿ ಹೇಳಿದರೀ ಕ್ಷಣದಿ || ಪಲ್ಲನು 
ಕುಟ್ಟುದುರಿಸುವೆ | ಕಡೆ ! ಯಲ್ಲಿ ಸೆರೆಗೆ ನೂಕಿಸುವೆ || ೨ !! ದೂತನ 
ಕೊಲುವುದನೀತಿ | ಯೆಂದು | ತಾತನರಿದು ಬಿಟ್ಟ ಕೋತಿ1 ಏತರ ಘನ 
ನೀ ನಮಗೆ | ಒಳ್ಳೆ | ಮಾತಿಲಿ ನಡೆ ಬಂದ ಕಡೆಗೆ || ೩ || 

|| ಭಾಮಿನಿ | | 
ಕೊರಳ ಬಲವನು ನೋಡದದ್ರಿಯ | ಧರಿಸಲಂಗೈಸುವನ 
ರೀತಿಯ ! ತೆರನದಾಯಿತು ಕೇಳು ನಿನ್ನಯ ದೊರೆಯ ನಡತೆಗಳು || 
ತರಳನವನಾದರೆಯು ನೀನೇ !! ನರಿಯದ ನೆ ಗುಹನ ಮಾತಿನ | ಭರವ 
ಸವ ನೆರೆ ನಂಬಿ ಬಂದೆಯದೇನು ಧೈರ್ಯದಲಿ || ೧ || 


| ಕಂದ !! 
ಖಳನ ನುಡಿಯಂ ವೀರಂ | ಕೇಳುತ ವಿಲಯದ ಹರನಂತತಿ 
ಕೋಪವನಂ 1 ತಾಳುತ್ಡನುಗಚ್ಚುತ | ಪೇಳಿದ ನೆರೆ ಬೊಬ್ಬಿರಿಯುತ 
ದುರುಳಗೆ ಭರದಿಂ || ೧ | | 

|| ತುಜಾವಂತು ಮಟ್ಟೆ | 
ಕುನ್ನಿ ಕೇಳೆಲೊ ! ಸುಮ್ಮಗಿರೆಲೊ || ನಿನ್ನ ಶೌರ್ಯಧೈರ್ಯ 
ಗಳನೆ | ಇಲ್ಲಿ ತೊರೆಲೊ || ೧ || ಹುಡುಗನೆಂದೆಯ | ತಾರಕಾರಿಯ || 
ನುಡಿದ ನಿನ್ನ ನಾಲಿಗೆಯನು ! ಕಡಿವೆ ಕೇಳೆಯ || ೨ || ಯುದ್ದ ಮಧ್ಯದಿ| 
ಕೂಗಿ ಸಾವದು | ಪದ್ಧತಿಯು ನಿಮ್ಮ ಕುಲದ | ಬದ್ದ ಮಾತಿದು | ೩ || 
ಪೇಳುತೀ ಪರಿ ! ಹೊಯ್ದ ಖಡ್ಡದಿ ತಾಳುತದರನೆಂದ ದೈತ್ಯ 1 ಮೇಲೆ 
ಶೌರ್ಯ ದಿ || ೪ || 

| ಭೈರವಿ ಏಕ || 
ಫಡ ನಿನ್ನಾ ಯುಧ ಹತಿಯ | ನೆರೆ ತಡೆದೀ ಬಾಣಪ್ರತತಿಯ ! 
ಹೊಡೆದಿಹೆ ಚೂರ್ಣಿಸೆಂದೆನಲು । ಮಿಗೆ1 ಕಡಿದನು ಪ್ರತಿಯಸ್ಯದೊಳು! ೧ ! 


ಶೂರಪದ್ಮವಧೆ / 61 


ಮತಾರ್ಭಸುತೀಟಿಯಲಿ | ಮದ / ವೆತ್ತು ಪೊಡೆ ಖಾತಿಯಲಿ || 
ಒತ್ತಿ ಸೆಳೆಯಲದ ಕಂಡು | ಔ | ಡೊತ್ತುತ ಖಡ್ಗವ ಕೊಂಡು || ೨ || 
ಬರುತಿರೆ ಕಂಡಾ ಚರನು | ಭೋ ! ರ್ಗರೆಯುತ ಸೆಳೆದಾಗದನು || ಭರ 
ದೊಳಗದರಿಂದವನ | ಶಿರ | ವರಿವುತ ಕೆಡಹಿದ ಖಳನ || ೩ || 


| ವಾರ್ಧಿಕ | | 
ಮಸೆವೆತ್ತ ಖಡ್ಗ ದಿಂದಿರಾದ ದಾನವನ | ಅಸುವ ತೊಲಗಿಸಿ ಬಳಿಕ 
ತನ್ನ ಮುತ್ತಿರ್ದ ರಾಕ್ಷಸರುಗಳ ಸಂಹರಿಸಿ ಧಾಳಿಮುಖನಂ ಗೆಲ್ಲು ತುರ 
ವನಾಗ ಭರದಿ || ಶ್ವಸನವಿತ್ರಗೆ ದಾನವನ್ನಿತ್ತು ತನ್ನೊಡೆಯ | ರುಷ 
ಪತಾಕಾರಿಜನ ಕಾಣಬೇಕಿನ್ನೆಂದು | ಸಸಿನದಿಂದಾಕ್ಷಣವೆ ಹಾರಿ ಬಂದೆರಗಿದಂ 
ಶರಜನ್ಮನಡಿಗೆ ಮುದದಿ || ೧ | | 


| ಭಾಮಿನಿ !!. 
ವಂದಿಸಿದ ಸುಭಟನನು ಗೌರೀ | ನಂದನನು ಕಾಣುತ್ತ ಪೂರ್ಣಾ | 
ನಂದದಲಿ ತೆಗೆದಪ್ಪಿ ನಿನ್ನೊಳು ಪೇಳ ಮಾತುಗಳ ಮಂದಮತಿ 
ದಾನವಗೆ ನುಡಿದೆಯ 1 ಯೆಂದನೇನದಕಲ್ಲಿ ನಡೆದುದ | ಚಂದದಿಂ 
ದುಸುರೆನಲು ಕೇಳ್ವಿಂತೆಂದ ವೀರ ಭುಜ || ೧ || 

| ಅಹೇರಿ ರುಂಪೆ || 
ಮನವೊಲಿದು ಲಾಲಿಸತಿ ದಯದಿ ಶರಜನ್ಮ 1 ದನುಜನೆಂದುದ 
ನೆರೆವೆ ಕೇಳು ಪರಬ್ರಹ್ಮ || ಪ || ಕೊಡನು ಗಡ ಬಿಟ್ಟು ನಾಕವನು | 
ಸುರರಿಗೆ ಸೆರೆಯ ! ಬಿಡನು ಗಡ ಬಂಧನದೊಳಿರ್ಪವರ ಬಳಿಕ || ಮೃಡನು 
ತಾನೆಂದರೆಯು ಸರ್ವಥಾ ತಿರುಗೀಯ ! ಗಡ ಕವರಿದಖಿಳವಸ್ತುಗಳ 
ತ್ರಿದಶರಿಗೆ 1 ೧ || ಸಣ್ಣವನು ನೀನು ಗಡ ಬರಿದೆ ತನ್ನೊಳು ವೈರ | 
ಹಣ್ಣಿದರೆ ವ್ಯರ್ಥ ಪ್ರಾಪ್ತಿಪುದು ಕಷ್ಟ ಗಡ ! ಗಣ್ಯವಿಲ್ಲೆಷ್ಟು ನಿನ 
ಭಯವವಗೆ ಗಡ ! ತನ್ನ ಸರಿಸಮರುಗಳು ಧರೆಯೊಳಿಲ್ಲ ಗಡ || ೨ || 


62 | ಶೂರಪದ್ಮವಧೆ 


ತರವಲ್ಲ ವೈರವೆನ್ನೊಡನೆಂದು ನಿನ್ನ ದೊರೆ| ಗರುಹೆಂದನದಕೆ ಮತ್ತಷ್ಟು 
ನೀತಿಯನು | ಒರೆದೆನದಕವ ತನ್ನ ಮಗ ವಜ್ರಬಾಹುವನು ! ಕರೆದೆನ್ನ 
ಪಿಡಿದು ಸೆರೆಮನೆಯೊಳಿರಿಸೆಂದ || ೩ || 

!! ಭಾಮಿನಿ || 
- ತಾತನಾಡಿದ ನುಡಿಗೆ ಮತ್ತಾ !. ಜಾತ ಲೇಸೆಂದಖಿಳ ದೈತ್ಯ | 
ವ್ಯಾತ ಸಹಿತೈ ತಂದು ಕಾದವನ ರಣಮುಖದಿ || ಪ್ರೇತಪತಿ ಬಳಿಗಟ್ಟಿ 
ಬಳಿಕುರೆ ಭೀತಿಗೊಳಿಸಿದ ದಾಳಿಮುಖನೆಂ ! ಬಾತನನು ಸಹ ಕೊಂದು 
ಕಡೆಯಲಿ ಸುಟ್ಟೆನರಿಪುರವ || ೧ || 

!! ಕೇದಾರಗೌಳ ಅಪ್ಪ || 
ನಡೆದ ಸಂಗತಿಯನಿಂತೆನುತ ವೀರನು ನಿಂದು ! ಮೃಡನ ಕುಮಾರ 
ನೊಳು|| ನುಡಿಯಲಾತನು ಕೇಳಿ ಮನದೊಳು ದುಃಖವ | ಬಡುತೆಂದ 
ತ್ರಿದಶರೊಳು|| ೧ !! ದೊರೆಗಳ ನಡತೆಯದರಿತುದಿಲ್ಲಾ ನಿಶಿ ! ಚರನು 
ಎಳ್ಳಿನಿತಾದರು || ಸಿರಿಯ ಸಂಪತ್ತಿನ ಸಡಗರದಿಂದದ | ನರಿತರು ಮರೆತು 
ತಾನು || ೨ || ತಿಳುಹಿದರರಿವಂತೆ ನೀತಿಯನದ ಬಿಟ್ಟು ಕಳವದು ಕೇಳುವದು || 
ಖಳನಿಷ್ಟ ನಮಗದರಿಂದಿಲ್ಲ ನೋವು! ಕಳುಹಿದ ದೂತನನು || ೩ || 
ಕೆಣಕಿದನಲ್ಲಾಹ ಬಲರಲ್ಪಮತಿ ಕೆಟ್ಟ | ಗುಣದ ಖಳಾಧವನು || ಧನದಾದಿ 
ತ್ರಿದಶರು ಮೊದಲೇ ಹೇಳಿ ಹರದ | ನೆಣಿಸದೆ ಪೋದೆ ತಾನು || ೪ || 

|| ಮಧುಮಾಧವಿ ತ್ರಿವುಡೆ | | 
ತಾರಕಾರಿಯು ಪೇಳುತಿಂತಾ | ವೀರಬಾಹುವ ಬಳಿಕ ಕರಸರ | 
ಸೀರುಹದಿ ಬರಸೆಳೆದು ನುಡಿದನು ಚಾರುಸೂಕ್ತಿಗಳಿಂದಲಿ 1 ಕೇಳೆನು ೧ | 
ಬಳಲಿಸಿದೆನೆಲೆ ಮಗನೆ ದೈತ್ಯನ | ನಿಳಯಕೋರ್ವನನಟ್ಟಿ ನಿನ್ನನು | 
ಫಲವದೇ ನಿನ್ನು ಸುರಿ ಗಳಿಸಿದೆ | ನಿಳೆಯೊಳಗೆ ದುಷ್ಕರ್ತಿಯನು| ಬರಿದೆ 
ನಾನು || ೨ || ನೋಯುತ್ ಪರಿ ವೀರನಂಗದ | ಗಾಯಗಳ ನೆರೆ ಕಂಡು 
ಘನ ರೌ ! ದಾಯಮಾನಸನಾದನಂತ್ಯದ ಕಾಯಜಾರಿಯ ತೆರದಲಿ | 
ಕಾರ್ತಿಕೇಯ || ೩ || 


ಶೂರಪದ್ಮವಧೆ / 63 


ಶಿ 


|| ವಾರ್ಧಿಕ !! 
ಭಾವಜಾರಿಜನಿಂತು ಘನರೋಷ ತಾಮಸದ | ಪಾವಕನನುಗುಳು 
ತಡಿಗಡಿಗೆಂದ ನಿಂತಿರ್ಪ | ದೇವತೆಗಳೊಡನೆ ನಿಮ್ಮಿಷ್ಟ ಸಿದ್ಧಿಸಿತಿನ್ನು ಬಿಡಿ 
ಭಯವ ನಿಮ್ಮೆಲ್ಲರ || ಕಾವೆ ನಿಶ್ಚಯವನ್ನು ತಭಯ ಹಸ್ತವನು ದಿವಿ | 
ಜಾವಳಿಗೆ ತೋರ್ದೊಡನೆ ವೀರಬಾಹುವ ಕರೆದು |ಕೋವಿದನೆ ನೆರಹಿಸೆ 
ಸಂಗರಕೆ ಸೈನ್ಯಗಳನೆನುತಿತ್ತನಪ್ಪಣೆಯನು ! ೧ || 

|| ಭಾಮಿನಿ . 
ಇತ್ತ ವೀರನೊಳೆಸಗಿ , ಯುದ್ದವ | ಸತ್ಯ ಪವಿಬಾಹುವನು 
ಸಾರಥಿ | ಹೊತ್ತು ತಂದವನಯ್ಯನಿದಿರಿನೊಳಿಡಲು ದಾನವನು !! ಎತ್ತಿ 
ತೊಡೆಯೊಳಗಿಟ್ಟು ರಿಪುಕುಲ 1 ಮತ್ತಗಜಕೇಸರಿಯ ನಿನಗೀ | ಮೃತ್ಯು 
ಸಂಭವಿಸಿತ್ತೆ ಹಾ ಎನುತಳಲುತಿಂತೆಂದ || ೧ || 

!! ನೀಲಾಂಬರಿ ರೂಪಕ || 
ಮಡಿದೆಯ ಕಂದನೆ ರಣದಲಿ ಹಿಡಿದುದಿ || ದೇತಕೆ ಮೌನವ ! 
ನುಡಿ ನುಡಿ ಬಂದರಿವೀರಗೆ 1 ಒಡಲನಿಂತಿತ್ತೆಯಲ || ಪ || ಇಲ್ಲೆಂಬರು 
ಮೂರ್ಲೋಕದೊ | ಳೆಲ್ಲಿಯು ನಿನ್ನನು ಗೆಲ್ಕತಿ 1 ಮಲ್ಲರು ಮತ್ತದು 
ಕೇಳ್ ಬರಿ | ಸುಳ್ಳೆಂತಾದುದೆಲ್ಲ !! ತಲ್ಲಣಗೊಳದಿರಿ ಭಟನನು ! ಘಲ್ಲಿಸಿ 
ಕಾರಾಗಾಗಕೆ | ತಳ್ಳುತ ಬಹೆನೆಂದುಸುರಿದು 1 ದೆಲ್ಲಾ ಮಾತುಗಳು || ೧ || 
ಹಿಂದವರರ ದಿಗ್ವಿಜಯವು | ಹೊಂದಿಹುದಾರಿಂದಾ ದಿವಿ ! ಜೇಂದ್ರನ 
ರಾಜ್ಯದ ದೊರೆತನ | ಬಂದುದಿನ್ನಾರಿಂದ !! ನಂದನದೊಳಗತಿ ! ಮೋಹದ | 
ಕಂದನು ನಿನಗೀ ವಿಧಿಗಳು | ಬಂದುದೆ ದೈತ್ಯಕುಲಾಂಬುಧಿ ! ಚಂದಿರ 
ಕೇಳಿಂದು || ೨ !! ಮಡದಿಯು ಕೇಳಿದರುತ್ತರ | ಕೊಡಲೇನೆಂದವಳಿಗೆ 
ಹಾ 1 ಪಡೆದವಳಳುವುದನೆಂತ್ಯೆ 1 ತಡೆವನು ನಾನಯ್ಯೋ !! ನಡುಪ್ರಾಯ 
ದೊಳೀ ಪರಿಯಲಿ ! ನಡೆದೆಯ ನಮ್ಮನು ತೊರೆವುತ | ಕಡು ಕಷ್ಟ 
ಗಳೆಂದೆನುತಲಿ | ಬಿಡದುರೆ ಮರುಗಿದನು || ೩ || 


O 


64 / ಶೂರಪದ್ಮವಧೆ 


|| ಭಾಮಿನಿ ! 


ಪುತ್ರಮೋಹದೊಳಿಂತುಗೋಳೆಂ| ದತ್ತುಕೊಳ್ಳುತಶೂರಪದ್ಮನು | 
ಮತ್ತೆ ದುಗುಡವ ತಾಳಿ ಕುಳ್ಳಿರಲಿಲೀ ಪರಿಯ || ವರ್ತಮಾನವನವನ 
ಪಟ್ಟದ | ಪತ್ನಿ ಕೇಳುತ ಬಂದು ಪ್ರಾಣವ | ಶತ್ರುಗಳಿಗಿಂದಿತ್ತೆಯಾ 
ಮಗನೆನುತ ಹಲುಬಿದಳು || ೧ || 


_ | ನೀಲಾಂಬರಿ ಏಕ || 


ಆಡು ಮಾತನೊಂದು ಮಗನೆ | ನೋಡಿ ಎನ್ನ ಮುಖವ || ಬೇಡ 
ಪಂಥವನ್ನೊಳು ಕೈ | ಗೂಡಿಸೆಮ್ಮ ಮುದವ || ೧ || ಹತ್ತು ಮಾಸ 
ಧರಿಸಿ ಗರ್ಭ ! ಹೆತ್ತವ್ವಯ ತೊರೆದು | ಎತ್ತ ಪೋದೆ ತರವೆ ನಿನಗೀ | 
ಕೃತ್ಯ ಹೇಳ್ಯ ತಿಳಿದು || ೨ || ಇಂದ್ರಪಟ್ಟವಾಳ್ಳ ಬಯಕೆ | ಯಿಂದ ನಿನ್ನ 
ಪಿತನು | ಕುಂದದಟ್ಟುತ್ತಾಹವಕ್ಕೆ | ಇಂದು ಕೋಲಿಸಿದನು | | ೩ || 
ಆಯಿತೇ ಸಂಪೂರ್ಣ ಹರುಷ ! ಪ್ರೀಯ ನಿಮ್ಮ ಮನಕೆ | ನೋಯಲೇ 
ತಕ್ಕರಿತ ಠಕ್ಕು | ಪಾಯವ ಪರಾಕೆ | ೪ || 

| ಭಾಮಿನಿ || 


ಯಮಿಗಳಿರ ನೀವ್ ಕೇಳಿರಿಂತೀ | ಕ್ರಮದೊಳಂಬುಜವದನೆ 
ತನ್ನ ಯ | ರಮಣನಿದಿರೋಳು ಮರುಗಲಾಕೆಯ ಹಿರಿಯ ಸುಕುಮಾರ !! 
ದುಮಣಿಕೋಪನು ಕೇಳು ವಿಲಯದ | ಕಮಲದ್ವಿಷಧೃತನಂತೆ 
ರೋಷವ | ನಿಮಿರಿಸುತ ಬಂದವರಿಗೆರಗುತ್ತೆಂದ ಧೈರ್ಯವನು || ೧ || 


| ಭೈರವಿ ಏಕ | 
ಕಂದನು ರಣದೊಳು ಕಾದಿ | ಮೃತಿ | ಹೊಂದಿದನೆಂದೀ ತೆರದಿ !! 
ತಂದೆ ತಾಯಿಗಳೊಂದಾಗಿ : ಮನ | ನೊಂದು ದುಃಖಿಪರೆ ಕೂಗಿ || ೧ || 


ಶೂರಪದ್ಮವಧೆ / 65 


ಪುಟ್ಟಿರುವಾಗಲೆ ಮರಣ | ಬರೆ | ದಿಟ್ಟಿಹ ಭಾರತೀರಮಣ|| ದೃಷ್ಟಾಂತ 
ಗಳಿದು ಕೇಳಿ | ಗೊಳ್ | ಗುಟ್ಟದೆ ಧೈರ್ಯವ ತಾಳಿ | ೨ || ಮೂರ್ಖ 
ರಂದದೊಳಳಲಿದರೆ | ದೇ ! ವರ್ಕಳು ವಿಗೆ ನಗದಿಹರೆ || ನೂರ್ಕಾಲಿಂತು 
ಕೂಗಿದರು | ನಿಮ್ಮ ನಾರ್ಕೇರುಗಳಿಹರು || ೩ || ಲಾಲಿಸು ಜನಕ 
ವೀಳ್ಯವನು 1 ದಯ | ಪಾಲಿಸಿದರೆ ತಮ್ಮನನು | ಕಾಳಗದಲಿ ಕೊಂದವನ | 
ಯಮ ! ನಾಲಯಕಟ್ಟಿಂದು ಬಹೆ ನಾ || ೪ || 

| ವಾರ್ಧಿಕ || 
ಪದ್ಯಾಪ್ರಕೋಪನಿಂತೆನಲು ಕೇಳುತ ಶೂರ| ಪದ್ಮ ದುಗುಡವ 
ತೊರೆದು ತನ್ನ ರಸಿಯಾಗಿರುವ ! ಪದ್ಮಕೋಮಲೆಯನ್ನು ಸಂತೈಸಿ ಕಳುಹಿ 
ಸುತ ಬಳಿಕ ತನ್ನಲಿ ಯೋಚಿಸೆ || ಪದ್ಮಭೂಷಣನಾತ್ಮಭವ ನಿನ್ನು 
ಸೇನೆಗಳ 1 ಪದ್ಯಮಂ ಸಂಗ್ರಹಿಸಿ ಬಾರದಿರನಿದಕೆ ಮಹ| ಪದ್ಯಯುತ 
ನಾದೆನ್ನ ಸಹಜಾತನಂ ಕೇಳೆನೆನುತ ಕರೆಸುತಲೆಂದನು || ೧ || 


!! ಕಾಂಬೋದಿ ರಂಪ ! 
ಲಾಲಿಸೈ ಮನವೊಲಿದು ಸಿಂಹಾಸ್ಯ ನಿನ್ನೊಡನೆ | ಪೇಳುವದನೀಗ 
ಶಶಿಧರನ | ಬಾಲಕನು ಚರನೊಡನೆ ಹೇಳಿ ಕಳುಹಿದುದ ಕ | ಟ್ವಾಳುತನ 
ದೇಳೆ ಯಿಂದವನ || ೧ || ನುಡಿಗೊಡಂಬಡದಿರ್ದ ಕಾರಣದಿ ನಮ್ಮೊಡನೆ | 
ಕಡು ಪ್ರತಾಪದಿ ಸೈನ್ಯಸಹಿತ || ಒಡನೆ ಸಂಗರಕಾಗಿ ಬಾರದಿರನದಕೆ | 
ನುಡಿ ಯಂತುಟೆಂದು ಸಹಜಾತ || ೨ || ಇಲ್ಲವಾಲೋಚನೆಗೆ ಸಮಯ 
ವದರಿಂದೀಗ1 ಸೊಲ್ಲಿಸೆನೆ ಕೇಳುತವನಂದು !! ನಿಲ್ಲದೆದ್ದಾ ಕ್ಷಣದ ಕೈಗಳನು 
ಮುಗಿವುತ ! ತುಲ್ಲಸದೊಳೆಂದೆ ಕೇಳಂದು || ೧ || 

!! ಕೇದಾರಗೌಳ ಅಪ್ಪ || 
ಲಾಲಿಸಿ ಕೇಳಣ ಥರವಲ್ಲ ಗುಹನೊಳು| ಕಾಳಗ ಸಾರಿದೆನು || 
ಬಾಲಕನವನಲ್ಪ ಬಲನೆಂದು ಮನದಲಿ । ತಾಳಿಕೆ ಧೈರ್ಯವನು || ೧ | | 


66 | ಶೂರಪದ್ಮವಧೆ 


ಶ್ರುತಿತತಿವಿನುತ ಪ್ರಮಹಿಮ ವೈಮಾನಿಕ ! ಪ್ರತಿ ನಿರುತ ಪೂಜಿಪ | 
ಯತಿಜನಮಾನಸಹಂಸ ಸದಾನಂದ | ಸತತ ನಿರ್ಮಲಚರಿತ || ೨ || 
ಅಳಿವುದೀ ಜಗವು ಕೇಳವನಿಂದ ಮತ್ತುರೆ | ಬಳೆವುದಾತನ ದಯದಿ|| 
ಸುಳಿವರು ಬಿಡದರ್ಕಚಂದ್ರರಂಬರದಲಿ 1 ತಿಳಿ ನೀನಾತನ ನೇಮದಿ || ೩ || 
ಕುಣಪಭೋಜನರು ನಮ್ಮೊಳು ಕಾದಿ ಜೈಸುವ | ಘನಶೂರರಾರೆನ್ನುತ್ತ 
ಕೆಣಕಿದರಪ್ಪುದು ಮರಣವು ದೈತ್ಯರ | ಜನಕೆ ಕೇಳಗ್ರಜಾತ || ೪ || ಸುರರ 
ಮರುಕವನ್ನು ಲಾಲಿಸುತವರಿಗೆ 1 ದುರುಳರ ಸಂಹರಿಸಿ || ಹರುಷವ 
ಬಡಿಸುವೆನೆಂದು ಹೇಳಿಹನಂತೆ 1 ಕರಸರೋಜವ ತೋರಿಸಿ || ೫ || 


11. ಭಾಮಿನಿ | | 
ಹಿಂದೆ ನಮ್ಮಯ ತಪಕೆ ಮೆಚ್ಚೆ ತಂದು ಕಾವಾಂತಕನು 
ಮುಂದಾ | ರಿಂದ ನಾಶನವೆಂದು ಹೇಳಿಹ ನಮಗೆ ನೀನದರ | ತಂದು 
ಕೊಳ್ಳದೆ ಮನಕೆ ಘನಹ | ಮ್ಮಿಂದ ಹರಜನ ಕೆಣಕಲಿಚ್ಛಿಪೆ| ಚಂದವಲ್ಲಿದು 
ಕದನಬೇಡೆನು ತೊರೆದ ಬಳಿಕವಗೆ || ೧ || 

| ಬೇಗಡೆ ಅಷ್ಟ || 
ವಂದಿಸೆನ್ನುವ ಮಾತನಿಂದ | ಮನವಲಿದು ಪೂರ್ಣಾ | ನಂದ 
ದಿಂದಲಿ ಕೇಳು ನಯದಿಂದ || ಹಿಂದುಮುಂದೆಡಬಲದೊಳಿರುವಾ | ಮಂದ 
ಮತಿಗಳು ತಮಗೆ ಕಂಡುದ | ನೆಂದರಾ ನುಡಿಗೇಳುತತಿ ಬಲ | ನೆಂದು 
ಹಿಗ್ಗುವೆ ನಿನ್ನ ಮನದಲಿ || ೧ || ತ್ರಾಣಹೀನನೆ ಕ್ರೌಂಚ ದಾನವನು 
ಭುಜಸತ್ಯದೊಳಗುರೆ | ಕ್ಷೀಣನೇ ತಾರಕಾಸುರನು | ಜಾಣತಿಕೆಯೋಳ 
ಗವರು ವೀರ ಷ | ಡಾನನನ ನೆರೆ ಕೆಣಕಿ ತಮ್ಮಯ | ಪ್ರಾಣವನು 
ಕಳಕೊಂಡ ಪರಿಗಳ | ನೀನು ಮರೆತೆಯ ಖಳತನದಲಿ 11 ೨ || ವಾರ 
ಹರಜನ ನುಡಿಗಳಂತಿರಲಿ ! ಮತ್ತಾತನಟ್ಟಿದ | ಚಾರಕನ ಕೂಡಧಿಕ 
ಶೌರ್ಯದಲಿ || ಹೋರಿ ಜೈಸುವುನೆಂಬ ಘನಹಂ ಕಾರದಿಂದಲಿ ಕಾದಿದಿದ| 
ವೀರ ಧಾಳೀ ವದನಮುಖ್ಯರ| ಶೂರತನವೇನಾಯ್ತು ಪೇಳ್ವೆ || ೩ || 


ಶೂರಪದ್ಮವಧೆ / 67 


ಜ್ವಲನಮಿತ್ರಜಮುಖ್ಯಸುರರೆಲ್ಲ | ಪೇಳು ದನು ಮಾಡುವ | ಕೆಲಸ 
ದವರುಗಳೆಂಬೆ ನೀನಲ್ಲ || ತಿಳಿದು ನೋಡ೦ತಾದೊಡೆಮ್ಮಯ | ಪೊಳಲ 
ಸುಡುವನೆ ವ ರಣಧೋಳ| ಗಳಿದವರ ಜೀವವನ್ನು ಕೊಡಬೇಕುಳಿದ 
ಯಮಧರ್ಮರಾಯನು || ೪ || 


|| ಭಾಮಿನಿ 1 


ಅಣ್ಣ ಕೇಳದರಿಂದ ಬರಿದೇ । ಉಣ್ಣದುರಿಯಲು ಬೇಡ ಪೋದವ 1. 
ರಿನ್ನು ಬಾರರು ಮರಳಿ ಕದನವನೆಷ್ಟು ಗೈದರೆಯು || ಕಣ್ಣು ಕಟ್ಟಲ್ಲುಳಿ 
ದವರುಗಳ ! ಮಣ್ಣಗೂಡಿಸಬೇಡ ದೈತ್ಯವ| ರೇಣ್ಯ ಸಾರಿಗೆ ಮನ್ನಿ 
ಸೆನ್ನಯ ಮಾತ ಮನವೊಲಿದು !! ೧1 ಬಿಡು ಜಯಂತಾದಿಗಳ ಸೆರೆಯನು | 
ಕೊಡುಕೊಡವರರಿಗವರ ಪದವಿಯ | ತಡೆಯದೀಯ್ಕೆ ಸುರರ ವಸ್ತುವ 
ತಿರುಗಿ ಮತ್ತಿನ್ನು ! ಹಿಡಿ ಗುಹನ ಪಾದವನು ಬೇಗದಿ ಪಡೆದುಕೊಳ್ಳಿ 
ಮನದಭೀಷ್ಟವ ! ಕಡು ಹರುಷದಿಂದೆನಲು ಗರ್ಜಿಸುತೆಂದ ಸಹಭವಗೆ 11೨|| 

|| ಭೈರವಿ ಏಕ | | 
ಏನೆಂದೊದರಿದೆ ತಮ್ಮ ! ಬಹು | ಮಾನಿಸಿ ಗುಹನನು ನಮ್ಮ !! 
ಹೀನಿಸಿ ನುಡಿದೆಯ ಧಿರುರೆ 1 ಕಡು ! ಜಾಣನೆ ಸೈ ಸೈ ಭಲರೆ || ೧ || 
ತಾರಾಕಾದಿಗಳನು ಧುರದಿ | ಕೊಂದ | ವೀರ ಷಣ್ಮಖನೆಂಬ ಭಯದಿ!! 
ಭೋರನೆ ಶರಜನ್ಮನನು ! ಮರೆ | ಸೇರಬೇಕೆಂಬೆಯ ನೀನು | ೨ || 
ಮಡಿದಸುರರಿಗಪಜಯವು! ಬಂ | ದಡಚಿದರೇನೆ ಜಯವು | ದೃಢವೇ 
ನಮಗಿಲ್ಲೆಂದು ! ಕ್ಷಣ ! ತಡೆಯದ ನುಡಿ ನೀನಿಂದು 11 ೩ ಸಂಧಿಯ 
ಮಾತಂತಿರಲಿ | ಯಾ | ರಂದರು ಕೇಳೆನಿಂದಿನಲಿ11 ಸ್ಕಂದನಕೂಡನುವರಕೆ | 
ನಾ | ಕುಂದದೆ ಪೋಪೆನೀ ಭರಕೆ 1 ೪ || ನುಡಿದರೆ ಹೆಚ್ಚಿಗೆ ನಿನ್ನ | 
ಶಿರ 1 ಕಡಿವೆನು ನೋಡೆ ಮುನ್ನ || ತಡೆಯದೆ ಪೋಗು ಪೋಗೆನಲು । 
ಪ | ಲಡಿವುಕಲೆಂದನಣ್ಣನೊಳು || ೫ | | 


68 / ಶೂರಪದ್ಮವಧೆ 


| ಸೌರಾಷ್ಟ್ರ ತ್ರಿವುಡೆ || 
ಪೂತು ಮರು ಭಲರಗ್ರಭವ ನಿನ ! ಗೀತರದ ಛಲವಿರಲು 
ಗಿರಿಸಂ | ಭೂತೆಯಾತ್ಮಜನನ್ನು ಕೆಣಕುವೆ | ಭೀತಿಗೊಳದೆ || ೧ || ಅಣ 
ನಿನ್ನಯ ಮನವ ನೋಟ್ಟರೆ | ವರ್ಣಿಸಿ ಬರಿದಾಗಿ ನೀತಿಯ ! ಗಣವೇ 
ನಮಗಿಂದು ಸುಬ್ರ ! ಹ್ಮಣ್ಯ ಧುರದಿ || ೨ | ತಾರಕಾರ ಕೂಡೆ 
ತ್ರಾಣವ | ತೋರಿದಂದದೊಳೆಂದು ಮಾಡಿಹ ! ಸಾರಿ ಬರಲಾಹವಕೆ 
ತೋರುವೆ | ವೀರತನವ || ೩ || ಪಾಲಿಸಪ್ಪಣೆಯಂದು ಸಭೆಯಿಂ | 
ದೇಳಲಾಕ್ಷಣ ಶೂರಪದ್ಮನು ! ತಾಳುತೆಂದನು ಮುದವ ಸಹಭವ ! 
ನಾಳುತನಕೆ || ೪ | | 

|| ಭೈರವಿ ಅಪ್ಪ || 
ಬೇಕು ಕೇಳ್ ಕೇಳಿಂಥ ಪೌರುಷ | ತಾಳಿದೆನೈ ನಿ ! ನ್ಯಾಕೆವಾಳತನಕೆ 
ಸಂತಸ || ಲೋಕ ಮರಕೆ ನಾವು ದೊರೆಗಳು 1 ಪಾರ್ವತೀಸುತ | 
ಗೇಕೆ ಬೆದರಲುಬೇಕು ನೀ ಹೇಳು || ೧ || ಚಿತ್ರ ಜಾರಿಜ ಪೇಳ ಮಾತಿಗೆ | 
ಒಪ್ಪಿದರೆ ಕೊರತೆ | ವ್ಯರ್ಥಬದುದು ದೈತ್ಯಜಾತಿಗೆ || ಕ್ಷತ್ರಿಪಂಥದಂದ 
ಹಾಗಲ್ಲ ! ವೈರಿಗಳಿಗೆದುರು | ನಿತ್ತು ಕಾದಲುಬೇಕು ಸುಳ್ಳಲ್ಲ!! ೨ || ಆರು 
ಬಗೆಗಳ ಯತ್ನ ನಮ್ಮದು | ಮುತ್ತಿನ ಕಾರ್ಯ | ಮಾರವೈರಿ ಕಂಡಂತ 
ಹದು || ಯಾರು ಏನೆಂದೊರೆದರಂಜಿಕೆ | ಬಿಟ್ರೊದಗಬೇಕು | ವೀರ 
ಗುಹನು ಬಂದರಾಹವಕೆ | ೩ | | 

|| ಭಾಮಿನಿ || 


ಯಾತಧಾನ ಶೂರ ತನ್ನನು | ಜಾತ ಸಿಂಹಾಸ್ಯನನು ನಾನಾ | 
ರೀತಿಯಿಂದೊಡಬಡಿಸಿ ಕರೆಸಿದ ವೇಳೆ ಬಹದೆನುತ || ಪ್ರೀತಿಯಲಿ 
ಬೀಳ್ಕೊಟ್ಟು ದಿವಿಜಾ | ರಾತಿ ಸಭೆಯಿಂದೆದ್ದು ನಡೆದ ನಿ | ಕೇತನಕೆ 
ಬಳಿಕಿ ರವಿಯುದಯಾಚಲಕೆ ಬಂದ || ೧ || 


ಶೂರಪದ್ಮವಧೆ / 69 


| ವಾರ್ಧಿಕ || 


ಮೂಡಣಾದ್ರಿಯೊಳಿಂತು ರವಿ ಮೆರೆಯೆ ಗುಹ ತನೋ ! ಳಾಡಿ 
ದಂದದಿ ವೀರಬಾಹು || ರಣರಂಗದೊಳ್ ! ಹೇಡಿಗೊಳ್ಳದೆ ಶೌರ್ಯಮಂ 
ತೋರ್ಪತೊಂಬತ್ತು ಲಕ್ಷದ ಧನುರ್ಧಾರರುಗಳ | ಪಾಡರಿದು ಸೈನ್ಯಮಂ 
ನಡೆಸುವ ಚವಪರಂ 1 ವಾಡಲೆಣಿಕೆಗೆ ತೀರದೆಂಬಷ್ಟು ಕಾಲಾಳ | ನಾಡ 
ಲೇನ್ಮತ್ತಾನೆ ವಾಜಿಗಳ ತೇಜಿಗಳ ಪರುಠವಿಸಿದಂ ಭರದೊಳು || ೧ || 


|| ಭಾಮಿನಿ || 


ಭೂರಿಬಲಗಳ ನೆರಹುತಿಂಥಾ ! ವೀರಭುಜ ಬಂದೊಡನೆ ಶಿವನ 
ಕು ! ವಾರಗೆರಗುತ್ತೆಂದ ಸೈನ್ಯವ ನೆರಹಿದೆನು ರಣಕೆ ! ಸ್ವಾರಿ ಗೈಯುವ 
ದೆನಲು ಕೇಳ್ತಾ | ತಾರಕಾರಿಯು ಬಳಿಕ ಮಣಿಮಯ | ತೇರನಡರಿದ 
ನನಿಲ ಸಾರಥಿತನವ ಕೈಕೊಂಡ || ೧ || 

|| ವಾರ್ಧಿಕ || 
ಭರ್ಗಸುತ ರಥಕಡರುತೊಡನೆ ಬ್ರಹ್ಮಾದಿಸುರ ! ವರ್ಗಂಗಳಂ 
ಸಹಿತ ಕೂಡಿ ಬರುವಬ್ಬರಕೆ | ಸ್ವರ್ಗ ಮೊದಲಾದಖಿಳಲೋಕವಂಜಿತು 
ಶೇಷಕೂರ್ಮರುಗಳೆದೆಗೆಟ್ಟರು || ಭೋರ್ಗರೆವ ನಿಸ್ಸಾಳಗಜರುಗಹಳೆಯ 
ಮಹಾ ! ನಿರ್ಘೋಷಕವರಗಿರಿ ಜರಿಯದಿರದೆಂದೆಲ್ಲ | ವರ್ಗ ಭಯ 
ಮುದ್ಭವಿಸಲಾ ಗುಹನ ಪಡೆಗಳ ಜವದಿ ಮುಂದಕೆ ನಡೆದುದು || ೧ || 


| ಶಂಕರಾಭರಣ ಮಟ್ಟೆ | | 


ಕೇಳಿರೆಲ್ಲ ಮುನಿಗಳಿಂತು | ಲೀಲೆಯಿಂದ ಗುಹನ ಸೈನ್ಯ 1 ದಾಳು 
ಬರುವ ಪಾದಹತಿಗೆ | ತಾಳದಾಕ್ಷಣ || ಏಳಲಧಿಕ ರಜಗಳೊಡನೆ | ಬೀಳುತ 
ಬುಧಿಗಂದು ಬಳಿಕ | ಹಳಿತೇನನಧಿಕ ಸಿಂಧು | ಕಾಲ ಮಹಿಮೆಯು | ೧ || . 


70 / ಶೂರಪದ್ಮವಧೆ 


ಧರಣಿಗಂದು ಮತ್ತೆ ಜಲಧಿ | ಸರಿಸಮಾನವಾಗೆ ಭರದಿ | ಕರಿರಥಾಶ್ವ 
ಮುಖ್ಯ ಗುಹನ | ಸರುವ ಬಲಗಳು || ಹರುಷದಿಂದ ನಡೆವುತದರೋ | 
ಆರದೆ ಬಂದು ಸೇರ್ದುದಾಗ | ದುರುಳ ಶೂರಪದ್ಮಾಸುರನ | ಪುರ 
ಸಮೀಪವ || ೨ !! ಮಡಜ ಮತ್ತೆ ತಲವನು | ಬಿಡಿಸಿ ಲಂಕೆ 
ಯೋತ್ತಿನಲ್ಲಿ । ತಡೆಯದೋರ್ವ ಚರನೊಳೆಂದ | ಧಡಿಗ ಶೂರನ || 
ಎಡೆಗೆ ಪೋಗಿ ಸಂಗರಕ್ಕೆ | ಒಡನೆ ಬಪ್ಪುದೆಂಬ ಮಾತ ನುಡಿದು 
ಬಾರೆನ ಪೊರಟ | ಪಡೆದು ನೇಮವ ||೩ || 


11 ಕಂದ | 


ಚಾರಂ ನೇಮವ ಪಡೆದುರೆ ! ಭೂರನೆ ಶೂರನ ಸಭೆಯಂ 
ಪೊಗಲಾ ದನುಜಂ || ಚಾರ ಸುಪೀಠದೊಳಿರುತಿರ ! ಊರಂತುಸುರಿದ 
ಷಣ್ಮುಖನುಸುರಿದ ಮಾತಂ || ೧ || 

|| ಭೈರವಿ ಏಕ !! 
ಕೇಳು ದಾನವರೊಡೆಯ | ನಾ ! ಪೇಳ ಮಾತಿನ ಪರಿಯ !! ಏಳು 
ಏಳಭವನ ಬಾಲ ಷಣ್ಮುಖನೊಳು| ಕಾಳಗಕವನನು |ಕೂಲಿಸಿ ಬಂದಿಹ11೧ ! 
ಬಾರದಿದ್ದರೆ ನೀನು | ಎಳ | ತಾರೆಂದು ಹೇಳಿಹನು !! ಸಾರಿದೆ ತಡೆದರೆ 
ಮೀರದಿರದು ಕೈ | ದೂರಿದರಿಲ್ಲುಪ | ಕಾರವು ಬಳಿಕ 11 ೨ | ಬರುವೆಯೋ 
ಏನುಸುರೆನುತ 1 ಬಲು | ಪರಿಯೊಳಗೆ ಬೆದರಿಸುತ | ಚರನಿಂತೆನ್ನಲು | 
ದುರುಳನು ಕೇಳೊಡ! ನರುಹಿದನವನೊಳು ಭರದಿ ಮನ್ನಿಸುತ || ೩ || 

|| ಭಾಮಿನಿ | | 
ಏತಕೆನ್ನುವ ಹೆಚ್ಚು ಶಿವಸಂ | ಜಾತ ಬಂದಡದೇನು ಕದನಕೆ | 
ಭೀತಿಗೊಳ್ಳದೆ ಬರುವೆ ನಿಮಿಷದೊಳೆಂಬುದನು ನಿನ್ನ || ದಾತನಿಂಗೊರೆ 
ಯೆಂದು ಬಂದಿಹ | ದೂತನನು ಕಳುಹಿಸುತ ಬಳಿಕಾ | ಯಾತುಧಾನನು 
ಮಿತ್ರಕೋಪನ ಕರೆಸುತಿಂತೆಂದ || ೧ || 


ಶೂರಪದ್ಮವಧೆ / 71 


|| ಆರಭಿ ಏಕ || 
ಲಾಲಿಸು | ಕಂದ | ಲಾಲಿಸು !! ಲಾಲಿಸು ಕಂದ ನಿನ್ನೊಡ 
ನೆಂಬುವುದನು | ಲೀಲೆಯೊಳಾಲಸ್ಯಗೊಳ್ಳದಿನ್ನದನು || ಪ || ವೃಂದಾರ 
ಕರ ದೂರಿನಿಂದ ಬಾಹುಲೇಯ | ಗಂಧವಾಹಾದಿ ದೇವರ್ಕಳ ಪಡೆಯ | 
ಒಂದು ಗೂಡುತ್ತೆವೆಳಾಹವಕೆಂದು | ಬಂದಿಹನಂತೆಮ್ಮ - ಪಟ್ಟಣ 
ಕಿಂದು || ೧ || ತರಳ ಕೇಳಸುವರಕ್ಕಾ ಹರಸುತನು | ಒರೆದು ಬಾರೆಂದರೆ 
ಚಾರನೋರುವನು || ಭರದಿ ಬಂದೆನ್ನೊಳು ಪೆತ್ತ ನಡೆದ | ಒರೆಯೊ 
ಮುಂದೇನೆಂದು ಮಗನೆ ಕಾಣುವದ || ೨ || ಸಂಧಾನಕ್ಕೆ ತಂದ ವೀರ 
ರಿಂದಧಿಕ | ಚಂದದ ವೀರರಿರುವರಂತನೇಕ || ಸ್ಕಂದನ ಬಲದೊಳೆಂದೆನೆ 
ಹೂಂಕರಿಸುತೆ | ತಂದೆಗಿಂತೆಂದನು ಮತ್ತೆ ಬೊಬ್ಬಿಡುತ || ೩ || 


!! ಮಾರವಿ ಏಕ || 
ಕರ್ಬುರಾನ್ನಯಕುಲತಿಲಕ ನೀ ತಾಳತಿ | ನಿರ್ಭಯವನು ಮನದಿ | 
ಪೆರ್ಬಲಗಳ ನೆರೆ ಕೂಡಿಸಿ ಬಂದರೆ | ಸರ್ಬಜ ಘನಮದದಿ || ೧ || 
ಬಿಡುವೆನೆ ಕೇಳಾ ಹುಡುಗನನೀ ಕ್ಷಣ | ತಡೆಯದೆ ಪಿಡಿ ತಂದು || ಕೊಡು 
ವೆನು ಮಿಕ್ಕಮಹೌಘ ಸೆರೆಯೊಳ| ಗಿಡುವೆನು ಬಿಡದಿಂದು | ೨ || ಚಿಂತೆಯ 
ಬಿಡು ಕೊಡು ವೀಳ್ಯವನೆನ್ನುತ| ಪಂತವನಾಡುತಲಿ !! ನಿಂತಿರಲಾ ಕ್ಷಣ 
ಕಳುಹಿದ ಕದನಕೆ | ಸಂತಸಗೊಳ್ಳುತಲಿ || ೩ ! 


!! ವಾರ್ಧಿಕ | 
ತಂದೆಯೊಡನಪ್ಪಣೆ ಯ ಕೈಕೊಂಡು ರವಿಕೋಪ| ನಂದಧಿಕ 
ಗಜವಾಜಿ ತೇಜಿಗಳ ಬಳಿಕ ತ | ಇಂದದ ಮಹಾವೀರರಂ ಕೂಡಿ ಬಂದನತಿ 
ಮದವೇರಿ ಖಾತಿಯಿಂದ | ಸಿಂಧು ಕಲಕಿತ್ತವರಗಿರಿ ಜರಿಯ ದಿಗಂತಿ | 
ಯಂದಗೆಟ್ಟುದು ಬಳಿಕ ಬ್ರಹ್ಮಾದಿ ಸುರವರರು | ಮುಂದೇನು ಗತಿಯೆಂದು 
ಬಾಯ ಬಿಟ್ಟೋದರಿದರದೇನೆಂಬೆನಚ್ಚರಿಯನು || ೧ || 


72 | ಶೂರಪದ್ಮವಧೆ 


|| ಭಾಮಿನಿ | 
ಕರ್ಬುರೇಂದ್ರನ ತನುಜನಿಂತತಿ | ಮಾರ್ಬಲವ ಪರುಠವಿಸುತಾಗಳೆ | 
ನಿರ್ಭಯದೊಳ್ಳೆ ತರಲು ನೆರೆದಿಹ ವೀರ ಷಣ್ಮುಖನ | ಸರ್ಬ ಬಲ ನಡ 
ನಡುಗಲಾರಿವ | ನರ್ಭಕನು ನೆರೆ ನೋಡಿ ಸುರುಚಿರ ! ಗರ್ಭನನು 
ಹತ್ತಿರಕೆ ಕರೆದಿಂತೆಂದ ವಿನಯದಲಿ || ೧ | | 

| ನಾದನಾಮಕ್ರಿಯೆ ಅಷ್ಟ || 
ಕೇಳು ಲಾಲಿಸಿ ಪದ್ಮಸಂಭವನೆ | ಪೇಳುವ ಮಾತನು ಪದ್ಮಸಂಭ 
ವನೆ || ಪ|| ಇತ್ಯ ನೋಡಖಿಲವಾರ್ಬಲವ ಕೂಡುತ ರಥ | ಹಕ್ಕಿ 
ಬರುವ ವೀರನಾವವನು || ಮತ್ತೀತನಭಿದಾನವೇನುಶೂರನಿಗಿವ | ಪುತ್ರನೆ 
ಮೊಮ್ಮನೆ ಸಹಜನೊ HOilನೋಡುನಮ್ಮಯ ಸೈನ್ಯ ಬೆದರಿ ಪಲಾಯನ | 
ಮಾಡುವಾತುರದಿಂದಲಿರುತಿಹುದು || ಪಾಡಗಾಣೆನು ಖಳನಧಿಕ ಬಲ್ಲಿದ 
ಹೆಣ | ಗಾಡುವರಾತನೊಡನೆ ನಮ್ಮವರೊಳು|| ೨!! ಸೃಷ್ಟಿಯ ಗೈದೆ. 
ನೀನೆಂದೀ ಪರಿಯ ಬ | ಲಿಷ್ಟನನೆನ್ನುತ ಷರಜನ್ಮನು| ಇಷ್ಟದಿ ಕೇಳಲು 
ಲೋಕೇಶ ಕೈಗಳ | ನೊಟ್ಟುಗೂಡಿಸುತೆಂದ ಖಳನ ಸಂಗತಿಯ || ೩ || 

|| ಪಂತುವರಾಳಿ ಅಪ್ಪ || 
ಕರುಣದೊಳಾಲಿಸಯ್ಯ ! ಸೈನವ ಕೂಡಿ| ಬರುವ ದಾನವನು 
ಜೀಯ !! ವರಶೂರಪದ್ಮನ ಮಗನೀತನಭಿದಾನ | ಒರೆವುದೇನ ಭಾನು 
ಕೋಪನೆಂದೆ ಬುದು || ೧ || ಶಿಶುವಾಗಿರುವ ವೇಳೆಗೆ | ಸೂರ್ಯನೊಳು 
ಕೋ ! ಪಿಸಿಕೊಂಡ ಕಾರಣದಿ || ಪೆಸರಾದ ಕೇಳು ಭಾನುಕೋಪನೆಂದೆ ! 
ಅಸುರಗೆ ಪೂರ್ವದೊಳುಸುರವದೇನು || ೨ || ಯಾರಿಲ್ಲವಿವನೊಡನೆ | 
ಕಾದುವ ರಣ 1 ಶೂರರು ಕೇಳು ಹನೆ | ವೀರಬಾಹುವ ಮುಖ್ಯಗಣರನು 
ರಣದಲಿ ! ಮೀರಿ ಬೈಯಿಸುವ ಹೊಂತಕಾರಿಯಾಗಿಹನು || ೩ || ತಂದೆ 
ಯಿಂದತಿಬಲನು ! ಮಿಕ್ಕಿದ ಖಳ | ವೃಂದ ದೊಳತಿ ಧೀರನು H ಸ್ಕಂದ 
ಕೇಳಿಂದ್ರಾದಿ ತ್ರಿದಶರೊಡನೆ ಜಯ ! ಹೊಂದಿದುದೀಖಳನಿಂದವನಯ್ಯಗೆ ೪।। 


ಶೂರಪದ್ಮವಧೆ / 73 


|| ಶಂಕರಾಭರಣ ಮಟ್ಟೆ | 
ರಾತ್ರಿಚರನನಿಂತು ಬಹು ಮು | ಹೂರ್ತ ಬಿಡದೆ ಪೊಗಳೆ ವರ 
ವಿ | ಧಾತ್ರನದನು ಕೇಳಿ ಧುರಸ | ಮರ್ಥ ಸುಭಟರು || ನೇತ್ರದಿಂದ 
ಕಿಡಿಯುಗುಳು | ವ್ಯರ್ಥ ಪೊಗಳ್ಳಿ ಖಳನ ಸೃಷ್ಟಿ | ಕರ್ತ ಬಿಡಿದ 
ರೊಳಿಲ್ಲ ! ಸ್ವಾರ್ಥಕಂಗಳು || ೧ || ಎಂದು ಹೇಳುತಧಿಕ ರೌದ್ರ ! ದಿಂದ 
ಸುರಗಿ ಕುಂತ ಪರಶು | ಚಂದ್ರಹಾಸ ಶಕ್ತಿ ಮುಸಲ | ಖಡ್ಡ ಖೇಟಕ | 
ಚಂದವಾದ ಪಾಶ ಮುಖ್ಯ | ವೃಂದದಾಯುಧಗಳ ಧರಿಸಿ | ಮುಂದುವರಿದು 
ಪೋಗಿ ತಡೆದ | ರಂದು ರಿಪುಗಳ | ೨ || ಬರುವ ಗುಹನ ರಾತ್ರಿ ! 
ಚಗರು ಕಾಣುತುಬ್ಬಿ ಕೊಬ್ಬಿ || ಮೆರೆವ ಚಕ್ರ ಪಿಂಡಿವಾಳ | ವುರು 
ಕೃಪಾಣವ| ಧರಿಸಿ ಬಂದು ಹೊಕ್ಕು ತಿವಿದ 1 ರಿರದೆ ಮತ್ತೆ ಬಲಗರೆಡು| 
ಗರುವದಿಂದ ಕಾದುತಿರ್ದ | ರೊರೆವ ದೇನದ || ೩ ! ಆನೆಗಾನಯಶ್ವಕಶ್ಯ | 
ವೇನನೆಂಬೆ ರಥಕೆ ರಥವು | ಹೀರಬಲರಿಗಲ್ಪರಧಿಕ ! ತ್ರಾಣಯುತರಿಗೆ | 
ತ್ರಾಣಯುತರು ತಡೆಯುತಿಂತು ಕೇಣದಿಂದ ರಣವ ಗೈದು | ದೇನನೆಂಬೆನಿನ್ನು 
ಉಭಯ | ಸೇನೆ ಗರ್ವದಿ | ೪ || ಮಡಿದುದಧಿಕ ಖಳರ ಬಲದಿ | 
ಕಡು ಸುಶೌರ್ಯ ಭಟರು ಮತ್ತೆ ! ಕೆಡೆದುದಖಿಳ ಗಜರಥಾಶ ನಡೆಯ 
ಬಲಗಳು ! ತಡೆದುದತ್ತಲಿತ್ತಲುಳಿದ | ಪಡೆಗಳೀಶನಾತ್ಮ ಭವನ | 
ಕಡೆಯ ವೀರರುಗಳ ಸತ್ಯ | ನುಡಿಯಲೇನದ || ೫ || 

|| ಭಾಮಿನಿ || 
ಭಾನುಕೋಪನ ಸೈನ್ಯ ಛಾನಾ | ಹಾನಿಯಾಗಲ್ಕ ನಲನೆಂಬಭಿ || 
ಧಾನವುಳ್ಳಾ ತರಣಿಕೋಫನ ವೀರ ದಳಪತಿಯು || ಕಾಣುತಭಯವ 
ಬಿಡದೆ ಓಡುವ ಸೇನೆಗುರೆ ಕರೆದಿತ್ತು ಜಗದವ | ಸಾನಭವನ ತೆರದಿ 
ಗರ್ಜಿಸಿ ನಿಂದನಾಹವಕೆ !! QU . 


ಘನರೋಷದೊಳಾಹವಕಂ | ಅನಲಂ ನಿಂದಿರಲವನೆದುರಿಗೆ ಭರ 
ದಿಂದಂ || ಗಣರೊಳು ಸಿಂಹಂ ಯೆನುವವ | ಕಣುಗಳ ಕೆಂಪಡರಿಸುತಲಿ 
ಬಂದಿತೆಂದಂ || ೧ ೩. 


74 / ಶೂರಪದ್ಯವಧೆ 


| ಭೈರವಿ ಏಕ || 
ಕೇಳೆಲೊ ನಕ್ತಂಚರನೇ | ಖಳ | ಜಾಲದೊಳಧಿಕ ಬಲ್ಲಿದನೆ || 
ಪೇಳೆಲೊ ನಿನ್ನಯ ಪೆಸರ | ಭಯ | ತಾಳದೆ ಬೇಗದೊಳದರ || ೧ || 
ಏತಕೆ ಪೆಸರ ವಿಚಾರ | ಶೌ | ರ್ಯಾತಿಶಯಗಳಿರೆ ತೊರ || ಮಾತಿನು 
ಪಾಯಕ ನಡುಗಿ | ಪೋಪ| ಯಾತುಧಾನಲ್ಲ ತಿರುಗಿ || ೨ || ಇಷ್ಟುಂ 
ಟೇನೆಲೊ ಶೌರ್ಯ| ನಿಲು 1 ಗಟ್ಟಿಗತನದಾ ಧೈರ್ಯ|| ಥಟ್ಟನೆನೋಡುವೆ 
ನೆನುತ | ಮತ್ತೆ ! ಮೆಟ್ಟಿದ ಖಳನ ಬೊಬ್ಬಿಡುತ || ೩ || ಒದೆದುದನವ 
ಲೆಕ್ಕಿಸದೆ 1 ರಣ 1ಕೊದಗಿದ ಖಳ ಬೇಸರದೆ || ಗದೆಗೊಳ್ಳುತ ಸಿಂಹನನು | 
ಕರೆ 1 ದಿದಕೊ ನೋಡೆಂದ ರಾಕ್ಷಸನು || ೪ 11 ಕಡುಗಲಿಯಾದರೀ ಗಾಯ | 
ನೀನು ! ತಡೆದುಕೊಳ್ಳೆಂದು ದೈತೇಯ | ಹೊಡೆದನಮಿತ ಖಾತಿಯಲಿ | 
ಭೋ | ರ್ಗುಡಿಸುತ ನಿರ್ಭೀತಿಯಲಿ || ೫ || 

| ತುಜಾವಂತು ಮಟ್ಟೆ | | 
ಕುಣಪಭೋಜನ ಹೊಯ್ದ ಹತಿಯನು | ಗಣಿಸದಾರ್ದು ರೌದ್ರ 
ದಿಂದ | ದನುಜಗೆಂದನು || ೧ | ಕಲಹ ಎನ್ನೊಳು ಬೇಡ ನಿನಗೆ ! 
ನಲವಿನಿಂದ ಮರೆಯ ಸೇರ್ದ | ರುಳಿವೆ ನೋಡಿ || ೨ || ಮರೆಯ 
ಸೇರ್ವದಲ್ಲಿರಲಿ ನಿನ್ನನು | ತರಿದು ಭೂತಗಣಕೆ ಪೂರ್ಣ | ಹರುಷ 
ಮಾಳ್ವೆನು || ೩ || ನುಡಿದ ವಚನವ ಕೇಳಿ ದೈತ್ಯನ| ಹಿಡಿದು ಕಾಲ 
ಬಡಿದ ನೆಲಕೆ ! ತಡೆಯದನಲನ || ೪ || 

_!! ವಾರ್ಧಿಕ || 
- ವೀರಸಿಂಹಾಖ್ಯನಿಂತನಲನಂ ಬಡಿಯಲೈ | ಕಾರಿದಂ ರಕ್ತಮಂ ಮತ್ತ 
ವನ ಜೀವವದು | ಜಾರಿತೆತ್ತಲೋ ಕಾಣೆ ಬಿದ್ದನಾಗಳೆ ಮಹಾಗಿರಿಯಂತೆ 
ರಣಮಧ್ಯದಿ || ಹೋರಿ ಮಡಿದನೆ ಅನಲ ಸಿಂಹನೊಡನಿನ್ನನ್ನ | ಶೂರ 
ತನಯಂ ನೋಳ್ವೆನೆಂದು ಚಂಡಂ ಎನುವ | ಘೋರ ದಾನವ ಬಳಿಕ 
ಬಂದು ತಡೆದು ಸುರಿದಂ ತಂಹನಿಂಗೆ ಭರದಿ H ೧ || 


ಶೂರಪದ್ಮವಧೆ / 75 


| ಭೈರವಿ ಅಷ್ಟ || 
ನಿಲು ನಿಲು ನಿಲ್ಲು ನೀನು ! ಕೊಂದೆಯ ನಮ್ಮ | ದಳಪತಿ ಅನಲನನು !! 
ತಲೆಗೆ ಹತ್ತಿಹುದು ಕೇಳಾ ! ಗರ್ವವದರ ನೀ ! ಗಳಿಗೆಯೊಳೀಳಿಸುವೆನು ೧ !! 
ದಾನವರೊಡನೆ ಕಾದಿ | ಜೀವಿಸಿದಂಥ | ಪ್ರಾಣಿಗಳಾರ್ಜಗದಿ !! ಏನು 
ನಿನ್ನಯ ಮನಸಿನ ಧೈರ್ಯ | ಬುದ್ದಿ ವಿ 1 ಹೀನನಾಗಿಯೆ ದಿಟದಿ i ೨.!! 
ನುಡಿದ ನುಡಿಯು ನಿನಗೆ ! ಸಮ್ಮತ ವಾಗೆ ನಡೆಯೊ ನಿನ್ನಯ ಮನೆಗೆ !! 
ಒಡಬಡದಿರೆ ಮನಸಿದಕೆ | ದೊರಕುವದು 1 ಕಡುಕಷ್ಟಗಳು ಕಡೆಗೆ || ೩ || 

| ಕೇದಾರಗೌಳ ಝಂಪೆ !! 
ಧೀರ ಚಂಡಾಖ್ಯ ಕೇಳನಲನನು ರಣದಿ ಸಂ ! ಹಾರಗೈದಿಹೆನೆಂಬ 
ಮದವು | ಏರಿಹುದು ದಿಟ ನಿನ್ನ ಕೊಂದಲ್ಲದಾ ಹಮು ! ಸಾರವದ 
ಕದುವೆ ಔಷಧವು ! ೧ || ದನುಜರೊಳು ಸೆಣಸಿ ಜೀವಿಸುವನಟರಾರೆಂದೆ | 
ಅನಲ ಮತ್ತಾವ ಕುಲದವನು ! ಹನನವಾದನು ಬರಿದೆ ಕದನದೊಳಗೆ 
ನೊಡನೆ | ಕಣುಗಳಿಲ್ಲವೆ ನೋಡವನನು || ೨| ದುಷ್ಟ ನೀನೆಂದರೊಳೆನಗಿ 
ಲೈ | ನಷ್ಟು ಕೋಪಗಳು ದಾನವರ | ಹುಟ್ಟು ಸಂಗರ ಮಧ್ಯದಲಿ 
ಕೂಗಿ ಸಾವುದದು ! ಬಿಟ್ಟಪುದೆ ನಿನಗೆ ಕೇಳಸುರ !! ೩ !! 

|| ಭೈರವಿ ಏಕ ! 
ಚಂಡನು ಸಿಂಹನ ನುಡಿಗತಿ ರೌದ್ರವ ! ಗೊಂಡುಸುರಿದ ಕೇಳ್ಳಿಯ 
ತಲೆಯನು 1 ಚೆಂಡಾಡದೆ ನಾ ಪೋದರೆ ಕರೆಯ್ಕೆ | ಲಂಡಿಯೆನುತ 
ಕಂಡೆಲ್ಲೆಡೆಬಿಡದೆ ! ಸಿಂಹ ನೀನು 11 ೧1' ಮತ್ತವ ಖಡ್ಡವನೆತ್ತುತವನ ಶಿರ | 
ಕತ್ತರಿಸುವೆ ಭುಜಸತ್ಯದೊಳೀಗಲೆ | ನುತ್ತ ಮುಂದರಿವ ಮುಹೂರ್ತ 
ಕವನ ಕೈ ! ಕತ್ತಿಯನೆಳೆದ ಭಟೋತ್ತಮ ಸಿಂಹ ! ಏನನೆಂಬೆ || ೨ || 
ಒಳ್ಳೆದೆನುತ ಸುರ ದಲ್ಲಣ ಬಳಿಕುರೆ ! ಘಲ್ಲಿಸಿ ಗದೆಯ ಕೈಯಲ್ಲಿ ಪಿಡಿದು 
ತಡ | ಕೊಳ್ಳೆನುತಿಟ್ಟಡೆ ನಿಲ್ಲದೆ ಪ್ರತಿಗದೆ | ಯಲ್ಲಿ ಹೊಡೆದ ರಣವಲ್ಲ 
ಗಣಾಧಿಪ 13 ಏನನೆಂಬೆ || ೩ || 


76 | ಶೂರಪದ್ಮವಧೆ 


# ಭಾಮಿನಿ | 
ಕದನಪೌರುಷರಿಂತು ಕಡೆಯಲಿ ಗದೆಯೊಳೊರ್ವನಿಯೋರ್ವ 
ರುಬ್ಬುತ ! ಸದೆ ಬಡಿಯಲೊಡನಿರ್ವರಾಕ್ಷಣ ಗದೆಗಳುಪಹತಿಗೆ || ಬದರಿ 
ಬೀಳಿತ ಮಯನೆ | ಬಧಮ ಖಳ ರಣಕೊದಗಲಾತನ | ಎದುರಿ 
ಗೈತಂದೆಂದ ಪ್ರಮಥನು ನೀಲನೆಂಬವನು || ೧ || 

| ಘಂಟಾರವ ಅಪ್ಪ || 
ನಿಲ್ಲು ನಿಲ್ಲಲೊ ಎಲೆ ಧಾನವಾಧವ | ಎಲ್ಲಿಗೈದುವೆ ತೋಳ 
ಸತ್ವಗ 1 ಳುಳ್ಳಡೆನ್ನಲಿ ತೋರಿಸು || ೧ || ನೋಡು ನಿನ್ನಿಂದ ಮಿಡುಕುಳ 
ಶೂರರು ! ವಾಡಿ ಯುದ್ದವ ಕಡೆಗೆ ಕಾಲ್ದಳ | ನೀಡಿ ಬಿದ್ದಿ ಹ 
ಚಂದವ || ೨ || ಕಂಡ ಹೊಂಡಕೆ ಮತ್ತೆ ದಿ ಬೀಳುವ | ಚಂಡಿತನ 
ಲೇಸಲ್ಲ ನಡೆ ನಡೆ | ಭಂಡ ತಡೆಯದೆ ಶೀಘ್ರದಿ|| ೩ || 

!! ಸೌರಾಷ್ಟ್ರ ತ್ರಿವುಡೆ || 
ಮುಚ್ಚು ಮುಚ್ಚಿ ಬಾಯ ಬರಿದೆ ನೀ 1 ಹೆಚ್ಚಿಗೆಂದರೆ 
ತಡೆಯದೀಕ್ಷಣ 1 ಕೊಚ್ಚಿ ಬಲಿಯನುಕೊಡುವೆ ಭೂತಕೆ | ದುಶ್ಚರಿತ್ರ ! ೧!! 
ಅಸುವ ಕಳಕೊಳಬೇಡವೆಂದೆನು | ತುಸುರಿದೆಯಲ್ಲಾ ಜೀವವಾರದು | 
ನುಸುಳಿಪೋಗುವದೆಂಬುದನು ಪರಿ ! ಕಿಸಲು ಬಹು | ೨ || ಮಡಿದ 
ದಾನವರುಗಳ ರೀತಿಯ ! ಬಡ ಕುಣಪ ಭೋಜನನೆ ಯೆನ್ನಯ | 
ಕಡುಹ ತೋರಿಪೆನೆಂದು ಖಡವರುಡಿದು ನಿಂದ || ೩ || 

|| ಭೈರವಿ ಅಷ್ಟ | 
- ಪೂತುರೆ ನಿರ್ಜರಾರಿ | ಬರಿದೆ ನಿನ | ಗೇತಕೀ ಗರ್ವ ಭಾರಿ || 
ಜಾತಿಯ ಲಕ್ಷಣ ಬಿಡುವೆಯ ನಮಗೇನು | ಘಾತಿಪೆ ನೋಡೀ ಸಾರಿ || ೧ || 
ಛೀ ಲಂಡಿ ಎನ್ನ ಕೊಂದು | ಬಿಡುವೆನೆಂದು ! ಪೇಳಿದೆಯಲ್ಲ ನಿಂದು|| 
ತಾಳು ತಾಳೆಲೋ ನಿನ್ನ ಡಂಬರ ಸಾಕೆಂದು ನೀಲನ ಹೊಯ್ದ ನಂದು || ೨ || 
ಬೆಚ್ಚದವನಹತಿಗೆ | ಮೃತವ ಹೊಯ್ದ | ಕಿಚ್ಚಿನಂದದಿ ನೀಲಗೆ ! ಹೆಚ್ಚಲು. 
ರೋಷವು ಮತ್ತೆ ಖಳನ ಕಂಠ | ಕಚ್ಚಿ ಕೊಂದನು ಕಡೆಗೆ || ೩ || 


ಶೂರಪದ್ಮ ವಧೆ / 77 


11 ವಾರ್ಧಿಕ | | 


ಕೇಳಿ ಮೌನಿಗಳಿಂತು ಸಂಗರದಿ ದಾನವನ 1 ನೀಲ ಕೊರಳಂ ಕಚ್ಚಿ 
ರುಧಿರಂ ಸುರಿದು ಯಮ | ನಾಲಯಕ್ಕೊಡನಟ್ಟಿಲತ್ತ ರಣಮಂಡಲದಿ 
ಮೂರ್ಛಯಂ ತಳೆದು ಬಿದ್ದ || ೩ಳಸಹಿತಂ ಮತ್ತೆ ಸಿಂಹಸಹಿತಿ 
ವರೀರ್ವ 1 ರೇಳುತಲೆ ತಿರುಗಿ ಕದನವನೆಸಗಿ ದೈತ್ಯನ ಕ 1 ಪಾಲಮಂ 
ತಿವಿತಿವಿದು ಕೊಂದ ಸಿಂಹಂ ಬಿಡದೆ ಕೋಪದಿಂದೇನೆಂಬೆನು || ೧ 8. 


# ಭಾಮಿನಿ 11 | 
ಆಹವದೊಳಿಂತಖಿಳ ದೈತ್ಯ | ವ್ಯೂಹ ಮಡಿಯಲ್ಕಿದನು ಶೂರನ | 
ಮೋಹದಾತ್ಮಜ ಭಾನುಕೋಪನು ಕಾಣುತುರೆ ಮುಳಿದು || ಬಾಹುಗಳ 
ಚಪ್ಪರಿಸಿ ಕದನಕೆ | ಸಾಹಸದಿ ಮುಂದೊತ್ತಿ ಬರುತಿರ 1 ಲೀ ಹದನ 
ಕಂಡವನ ತಡೆದಿಂತೆಂದ ವೀರಭುಜ || ೧ || 


|| ಭೈರವಿ ಏಕ || 
ಫಡ ದಾನವರು ಹಯವ | ಮಿಗೆ | ಹೊಡೆದಬ್ಬರಿಸುತ ರಥವ !! 
ನಡೆಸುವದೆಲ್ಲಿಗೆ ಹಂದೆ | ನಿಂದು | ನುಡಿದು ನೀ ಪೋಗೆಲೋ ಮುಂದೆ || ೧|| 
ಸಾರಿ ಕೆಳಕಡೆಗಧನ | ನೀ | ನಾರೆ ತಡೆವರಿಂತಮಮ 11 ಕೂರಲಗಿಗೆ 
ತವ ಶಿರವ | ಹಾ | ಮಾರದಿರೆ ಬಿಡು ಪಥವ || ೨ ತಿಳಿಯದೆ ನಮ್ಮ ಯ 
ಬಲುಹ | ನೀ | ಗಳಹುವೆಯಲ್ಲಿ ಆಹಾ !! ತಲೆಯನು ಕೊಳ್ಳುವಸ್ತ್ರ 
ಗಳ | ಬೇಗ। ಕಳುಹಿಸು ನೋ ಸತ್ಯಗಳ || ೩ || ಕೊಲ್ಲುವದೇನ್ 
ಘನ ನಿನ್ನ | ಸು | ಇಲ್ಲ ಕೇಳಾದರೆ ಮುನ್ನ !! ನಿಲ್ಲದೆ ತೋರುಸೈನ್ಯ 
ವನು ! | ಡಿಲ್ಲಿಗೆ ಬಂದ ಬಾಲನನು || ೪ || ತಡೆದು ನಿಂದವನನು 
ಗೆಲದ ಬಹು ನುಡಿಗಳಿಗೇಕೆ ಬರಿದೆ|| ಹಿಡಿ ಹಿಡಿ ಹಿಡಿಯಾ 
ಯುಧವ | ಬೇಗ ಕೊಡು ಕೊಡು ಕಳನ ಕಾಳಗವ | ೫ || 


78 / ಶೂರಪದ್ಮವಧೆ 


1. ಶಂಕರಾಭರಣ ಮಟ್ಟೆ || 
ವೀರಬಾಹು ನುಡಿದ ಘನ ಕ | ಠೋರ ಮಾತ ಕೇಳು ದೈತ್ಯ | 
ನಾರುಭಟಿಸುತೆಂದ ನಷ್ಟು | ವೀರನಾದಡೆ || ತೋರು ಶೌರ್ಯವೆಂದು 
ಚಾಪ | ಕೇರಿಸುತ್ತ ತಬ್ಬ ಕಡೆಗೆ | ನೂರು ಬಾಣನೆಚ್ಚನೊಂದೆ | ಬಾರಿ 
ಕನಲುತ || ೧ || ಹೊಡೆದ ಬಾಣಗಳನ್ನು ವೀರ ! ಬಿಡದೆ ಕಡಿದು ಮತ್ತೆ 
ಲಯದ | ಮೃಡನ ಕೋಪ ಧರಿಸುತವನ | ಒಡಲಿಗಾಕ್ಷಣ | ತಡೆದು 
ಕೊಳ್ಳೆನುತ್ತ ಶರದ ! ಗಡಣ ವೆಚ್ಚಲೊಡನೆ ದೈತ್ಯ | ಘಡು ಘುಡಿಸುತ 
ತುಂಡು ಗೈದು ನುಡಿದ ಭರದೊಳು|| ೨ || ಇಲ್ಲದಾಯೆ ನಿನ್ನ ದೇಹ | 
ದಲ್ಲಿ ಮೋಹ ನಿನಗೆ ಸಾವೆ ! ಯಲ್ಲ ವ್ಯರ್ಥ ದಿಟವಿದಮರ | ರೆಲ್ಲ 
ರೆನ್ನೊಳು| ನಿಲ್ಲುತೆದುರು ನಿನ್ನ ತೆರದಿ | ಹಲ್ಲ ಕಿರಿದರವರು ಕಡೆಗೆ | 
ಜಳು ಭೂತ ನೀನು ಸಾಯ | ದೆಲ್ಲಿ ಬದುಕುವೆ || ೩ || ಸುರರ ರೀತಿ 
ಯಲ್ಲಿ ಯೆನ್ನ ! ಪರಿಯನರಿಯದಾದೆ ಹಿಂದೆ | ಬರಿಯಗೊಳಿಸಿ ನಿಮ್ಮ 
ಪುರವ | ತರುಬಿ ಕಾದಿದ || ದುರುಳ ದಾಳಿವದನ ಮುಖ್ಯ | ಧುರ 
ಸಮರ್ಥರನ್ನು ಗೆಲಿದ | ಗರುವ ನಾನಲ್ಲವೇನೊ | ಮರೆತುಬಿಟ್ಟೆಯ ||೪|| 
ಲೇಸನೆಂದೆ ಭಳಿರೆ ಬಲ ಶ | ಬಾಸು ದಾಳಿವದನರನ್ನು ಘಾಸಿಗೈದ 
ಭಟನೆ ನಿನ್ನ | ಸೀಸುದಿನದಲಿ ! ಬೇಸರಡಗಿತೆನಗೆ ಪುಡುಕಿ | ಈಶನಿಂದು 
ಕಾಣಿಸಿದ ವಿ | ನಾಶಗೈಯದಿರ್ದರಿದಕೊ 1 ಮೀಸೆಯಲ್ಲಿದು || ೫ || 

|| ಭಾಮಿನಿ | 
ಖಳನೆ ಕೇಳಳಿವವನ ಕಣ್ಣಿಗೆ ಸುಳಿವನೇ ಯಮನೆಂಬ ಗಾದೆಯ | 
ತಿಳಿದುದಿ ಎನ್ನ ಕಂಡುದರಿಂದ ತತ್ಪಲವು|| ತಳುವದೊದಗದೆ 
ಪೋಗದೆನುತುರೆ ! ಮುಳಿದು ಕೆಂಗರಿ ಕೋಲ ಕಿವಿವರಿ 1 ಗೆಳೆದು ಬಿಟ್ಟವ 
ನೇರ್ದ ರಥವನು ಭರದಿ ತುಂಡಿಸಿದ || ೧ || 

ವಾರ್ಧಿಕ || 
ತುಂಡಿಸಲ್ ಸೈಂದನವ ಭಾನುಕೋಪಾಖ್ಯನದ | ಕಂಡು ಬೆರಗಂ 
ತಾಳುತರರೆ ಭೂತಗಳು ಸಮ | ದಂಡಿಯಿಂದೆಮೊಡನೆ ಕಾದಿದಗಿದ 


ಶೂರಪದ್ಮವಧೆ / 79 


ಬಳಿಕ ಪೇಳುದೇನಿವನನು | ದಿಂಡುಗೆಡಹುವೆನೆನುತ ಪೊಸ ರಥವನೇರಿ 
ಕೋ ! ದಂಡಮಂ ಪಿಡಿದೊಡನೆ ರಂಗೈದು ಬಾಣಗಳ | ತಂಡವುಂ 
ಕೆದರಲಾ ವೀರನದನೆಲ್ಲಮಂ ತರಿದೊಟ್ಟಿದಂ ನಿಮಿಷದಿ || ೧ || 


| ಕೇದಾರಗೌಳ ಏಕ || 


ಎಚ್ಚ ಶರಂಗಳ ಕೊಚ್ಚಲೊಡನೆ ಕಾ | ಚ್ಚಿನಂತುರೆ ಖಳ 
ಹೆಚ್ಚು ತರಿಯ ಮಿಗೆ| ಮುಚ್ಚಿದ ಶರ ಮಚ್ಚು ಕಂಡವರ | 
ಇಚ್ಚರಿಗೊಳುವೋಲ್ | ಚಚ್ಚರದಿಂದ | ಏನನೆಂಬೆ || ೧ || ಎಸೆದಸುರನ 
ನಿಶಿತಸಮಸಾ ವಿಶಿಖ | ಪ್ರಸರಗಳನ್ನು ನೆರೆ ಕುಸುರಿದರಿದು ಪೊಸ| ಮಸೆಯ 
ಬಾಣಂಗಳ | ವಿಷಮ ಚಾಪಕೆ ಸಂ 1 ಧಿಸುವುತಲೆಚ್ಚನಾಗಸಮ 
ಸಾಹಸನು !! ಏನನೆಂಬೆ । ೨ ।। ಹರಿದುರೆ ಬರುವರಿಸರಳುಗಳನು ಭೋ | 
ರ್ಗರೆಯುತ ನಿಶಿಚರ ತರಿದೊಟ್ಟಲು ಕಂ | ಡೆರಡನೆಗವನೇರಿರುವ 
ಹೊಂದೇರನು | ಕರದಿಂದೆತ್ತುತ್ತ ತಿರುಗಿಸಿ ಬಿಸುಟ 1 ಏನನೆಂಬೆ !! 


| ಭಾಮಿನಿ || 


ವೀರಬಾಹು ಗಣೇಂದ್ರ ದೈತ್ಯನ | ತೇರನಾಗಸಕಿಡಲು ಕಂಡಮ್ | 
ರಾರಿ ಮಜ ಭಾಪೆಂದು ಪೊಗಳುತ್ತಭ್ರದಿಂದೊಡನೆ || ಹಾರಿ ಬಂದೆರಗಿದಡೆ 
ಬಲು ಮದ : ವೇರುತಿಹ ದಾನವನ ಜೀವವು| ಜಾರುವಂತಿರೆ ಪಿಡಿದು 
ತಿರುಗಿಸಿ ಬಿಸುಟ ಧಾರಿಣಿಗೆ || ೧ || 


| ಕಂದ | 


ಬಿದ್ದಿಹ ದಾನವ ಭರದಿಂ । ದೆದ್ದೆನಗೀ ವಿಧಿ ದೊರಕಿತೆ ಮಾಯ 
ದೊಳಿವನಂ ! ಗೆದ್ದ ಪೆನಿನ್ನೆನುತುರೆ ತಾಂ | ನಿರ್ಧರಿಸುತ ಕಪಟದಿ ರಣ 
ಕೊದಗಿದ ಭರದಿಂ || ೧ || 


80 / ಶೂರಪದ್ಮವಧೆ 


|, ಆಹೇರಿ ರುಂಪೆ || 
ಸಂಗರವ ಗೈದ ದಾನವನು ವೀರನೊಳು | ಸಂಗಡಿಸುತಧಿಕ 
ಕಪಟವನು ನಿಶ್ಚರನು || 7 | ತಡೆದ ಭೈರವನಾಗಿ ದಂಡಮಂ ಧರಿ 
ಸುತ್ತ | ಹೊಡೆದ ಯಮನಾಗಿ ಭೋರ್ಗರೆದು ಕಾಳ ಬಂದು || 
ಪಿಡಿದೆಳೆದವನಾಗ ನೆನಳಾಗಿ ಮತ್ತೊಡನೆ | ಸುಡ ಬಗೆದನಗ್ನಿ 
ರೂಪಾಗಿ || ೧ | ಹುಲಿಯಂತೆ ಬಂದು ಕಟ್ಟಿದ ಬಳಿಕ ಮೊಗವೆತ್ತಿ ! 
ತುಳಿದ ಕರಿಯಾಕಾರದಿಂದ ರಾವುತನಗು | ತಿಳಿದುಮುತ್ತಾಂತು ನಿಂದುನು 
ಕದನಕೆ ಭಯ ! ಗಳುರೆ ತಳಿತುದು ಸಕಲ ಜನಕೆ || ೨ || ಮುತ್ತಿದನು 
ತನ್ನಂದದಸುರರನು ನಿರ್ಮಿಸುತ್ತು 1 ಸುತ್ತಿದನುಕಾರಗನ ರೂಪಮಂ 
ಧರಿಸಿ | ಸತ್ಯ ಮಿನ್ನೆಂತು ದೈತ್ಯಂಗೆ ವೀರ ಬೇ | ಸತ್ಯನೀ ಪರಿ 
ಮಾಯೆಗೆ | ೩ !!.. 


|| ಭಾಮಿನಿ || 


ತರಣಿಕೊಪನ ವಾಯುದುರುಬೆಗೆ | ತರಹರಿಸದುರೆ ನೊಂದು 
ವೀರನು | ಬೆರಗುಗೊಂಡರೆ ಕರಗಿ ಬಾಯಾರುವದ ಷಣ್ಮುಖನು | | 
ಭರಧಿ ತಿಳಿದವನೆಡೆಗೆ ವೈಷ್ಣವ ! ಶರವ ಕಳುಹಲು ವೀರ ತಾನದ ! 
ಧರಿಸಿ ಮತ್ತೀ ಮಾತನೆಂದನು ಧಾನವಾಧಮಗೆ || ೧ || 

|| ಸೌರಾಷ್ಟ್ರ ತ್ರಿವುಡೆ || 
ಭಳಿರೆ ನಿಶಿಚರ ಎನ್ನ ಕಪಟದ | ಕಲಹದಲಿ ಸೋಲಿಸಿದೆಯೆನುತಲಿ | 
ತಳೆದೆ ಗರ್ವವ ಪಾಪಿ ನೋಡರೆ | ಗಳಿಗೆಯೊಳಗೆ || ೧ || ಮಾಯೆಗಳ 
ಸಹಿತಾಗಿ ನಿನ್ನನು | ಬೀಯಗೈಯದೆ ಪೋದೆನಾದರೆ | ವಾಯುಸಖನಲಿ 
ಬೇಯಿಸುವೆ ನೀ ಕಾಯವನ್ನು || ೨ ! ಪೇಳುತಿಂತುರೆ ಮುಳಿದು 
ವೈಷ್ಣವ | ಕೋಲನಾರ್ದೆಸೆಯ ದೈತ್ಯನ 1 ಹಾಳು ಮಾಯೆಗಳಡಗಿ 
ತಾಕ್ಷಣ ! ಪೇಳಲೇನ || ೩ || 


ಶಿ 


ಶೂರಪದ್ಮವಧೆ / 81 


|| ಪಂಚಾಗತಿ ಮಟ್ಟೆ || 
ಧುರದೊಳಿಂತು ವೀರನೆಚ್ಚ ವೈಷ್ಟವಾದಿ | ಮೆರೆವ ಖಳನ 
ಮಾಯೆಯಡಗಿ ಪೋಗೆ ಕೊಪದಿ || ಕರೆದು ನುಡಿದ ಭಾನುಕೋಪ 
ವೀರಬಾಹುನ | ಗರುವ ಬೇಡ ಮನದೊಳೆನ್ನ ಗೆಲಿದನೆನ್ನುವ|| ೧ || 
ಪಿಡಿದ ಬಾಣದೊಳಗೆ ಕೇಳು ನಿನ್ನ ಶಿರವನು | ಕಡಿದು ಬಿಸುಡದಿರಲು 
ನಿನ್ನ ಮರೆಯ ಪೊಗುವೆನು 1 ನುಡಿಯುತಿಂತು ಬಿಟ್ಟ ಕಡೆಗೆ ಕೋಪ 
ಗೊಳುತ ! ಜಡಜಶಾಸ್ತ್ರವನ್ನು ದೈತ್ಯ ಧೈರ್ಯ ತಾಳುತ || ೨ || ವೀರ 
ಬಾಹು ಕಾಣುತೊಡನೆ ಬರುವ ಬಾಣಕೆ | ಗಾರುಗೆಡದೆ ಪ್ರತಿ ವಿಧಾತ್ರ 
ಶರವ ನಿಮಿಷಕೆ || ಸೇರಿಸುತ್ತ ಚಾಪಕೊಡನೆ ಬಿಟ್ಟ ನಿಮಿಷದಿ | 
ಹಾರವಿಸಿದರಿವನ ಸತ್ಯಕಮರರಭ್ರದಿ || ೩ || 

!! ವಾರ್ಧಿಕ 11. 
ಪಟುಪರಾಕ್ರಮಿಗಳಿವರೀರ್ವರಿಂತೆಸೆದ ದು | ರ್ಘಟ ವಿಧಾತಾ 
ಬಳಿಕವು ತಾವೆ ತಮ್ಮೊಡನೆ 1 ಲಟಕಟಿಸುತಾಹವವ ಗೈದ ಭ್ರಮಾರ್ಗ 
* ದೊಳ್ ಮಾಯವಾಗಲು ವೀರನು !! ಕುಟಿಲ ದುರ್ಭಗನಿವನನೀಗ 
ಕೊಲ್ಲುವೆನೆನುತ | ನಿಟಿಲನಯನನ ಕೋಪಮಂ ತಾಳು ಬಿಲ್ಲೆ ಸಂ | 
ಘಟಿಸಿ ಪಾಶುಪತಾಸ್ತವಂ ಬಳಿಕ ಕರೆದೆಂದ ಖಳನ ವೀರಗಣೇಂದ್ರನು !! ೧!! 

_! ಕಾಂಬೋದಿ ರುಂಪೆ || 
ಎಳೆ ಖಳಾಧವನೆ ಕೇಳೀ ವರೆಗೆ ಯನ್ನೊಡನೆ | ಕೊಳುಗುಳವ 
ಗೈದೆ ಸರಿಸಮದಿ ! ಸುಲಭವಲ್ಲವೊ ಇಂದಿನಾಹವವು ಮೊದಲಂತೆ | 
ತಿಳಿದುಕೊ ನಿನ್ನ ಮಾನಸದಿ !! ೧ || ಮರಣ ಭಯ ನಿನಗುಳ್ಳಡಮ್ಮತ 
ಸಂಜೀವನಿಯ ! ತರಿಸಿರಿಸಿಕೊಳ್ಳೋ ಬೇಗದಲಿ || ಕರಗಿ ಮತ್ತೇನು ಫಲವಿಲ್ಲ 
ನೀನುಳಿಯೆ ನಾ | ನಿರದೀಗ ಬಿಡುವ ಬಾಣದಲಿ || ೨ || ಎಂದೆನುತ 
ಪಾಶುಪತ ಶರವ ಕಿವಿವರೆಗುಗಿಯೆ | ನಿಂದು ದಾನವನು ನೆರೆ ನೋಡಿ| 
ಮುಂದೇನುಪಾಯವೀ ಶರಕೆ ಪ್ರತಿ ತಚ್ಚರವು ! ತಂದುದಿಲ್ಲದರ 
ಹುಡುಕಾಡಿ || ೩ || 


82 ' ಶೂರಪದ್ಮವಧೆ 


|| ಭಾಮಿನಿ | | 
ನಿತ್ತರಿಲ್ಲೀ ಶರವುಕೊರಳನು ! ಕತ್ತರಿಸದಿರದೀಗ ಪಟ್ಟಣ | ದತ್ತ 
ಪೊಗತಿಜವದಿ ಶೈವಾಸ್ಕವನು ನಾ ತಂದು | ಮುತ್ತಿವನ ತ್ರಾಣಗಳ 
ನೋನೆ| ನುತ್ತ ಮಾಯಕದಿಂದ ಸರಿದನು | ಮಿತ್ರಪಾಖ್ಯ ಸುರ 
ಸೋಲಕೆ ಸಂದು ದುಗುಡದಲಿ || ೧ || 

| ದ್ವಿಪದಿ | 
ಪಾಶುಪತ ಶರಕಂಜಿ ದಾನವಾಧಿಪನು | ಬೇಸರೀಸದೆ ಸೋತು 
ಪಾಯ್ಸನೆಂಬುದನರಿ | ೧ | ಅರಿತು ಮನದಲಿ ವೀರಬಾಹು ತಚ್ಚರವ | 
ಒರೆಯೊಳಿಳುಹುತ ಮತ್ತೆ ಮುತ್ತಿ ಘರ್ಜಿಸುವ|| ೨|| ದಾನವರ ಮಾರ್ಬಲ 
ವನೆಲ್ಲವನು ತರಿದು | ಭಾನುಜನ ಪಟ್ಟಣವ ಪೊಗಿಸುತಲಿ ನಲಿದು || ೩ | 
ಬಂದು ಷಣ್ಮುಖಗೆರಗಿ ರಣದ ಸಂಗತಿಯ | ಚಂದದಿಂದುಸುರಲದ ಕೇಳಿ 
ಕಾರ್ತಿಕೆಯ || ೪ || ಬಲು ದಣಿದಿರೆಮ್ಮವರು ರಣದೊಳೆಂದೆನುತ | ನಲವಿ 
ನಿಂದುರೆ ಪೊಗಳಿ ಮನ್ನಿಸಿದ ನಗುತ || ೫ || 

| ಭಾಮಿನಿ || 
ಶೂರದಾನವನಿತ್ಯ ತನ್ನ ಕು | ವಾರ ರಣದಲಿ ಸೋತು ನಗರವ | 
ಸೇರಿದನು ತಾನೆಂಬ ವಾರ್ತೆಯ ಕೇಳುತಾರ್ಭಟಿಸಿ | ಮಾರಹರನಂತುಗ್ರದಲಿ 
ಕಾ | ಹೇರಿ ನಾನೇ ಪೋಗಿ ರಿಪುಗಳ | ಮಾರಿಗೊಪ್ಪಿಸಿ ಬರುವೆನೆನ್ನುತ 
ಹೊರಟ ಬಲವರಸಿ || ೧ || 

|| ವಾರ್ಧಿಕ || 
ನಡುಗಿದಂ ಭುಜಗೇಂದ್ರನಾದಿಕೂರ್ಮ೦ ತಲೆಯ | ಕೊಡಹಿದಂ 
ದಿಗ್ಗಜಗಳೊಡನೆ ಬೆರಗಂ ತಾಳೆ ! ಪೊಡವಿ ನೆರೆ ಬಿರಿಯದಿರದೆಂಬಂತೆ 
ದಾನವಂ ಕರಿತುರಗ ರಥರಥಿಕರ || ಕಡು ಶೌರ್ಯದಿಂ ಮೆರೆವ ಪಟುಭಟರ 
ಘನವಾದ | ಪಡೆಗಳಿಂ ಕೂಡುತೈತಂದೊಡನೆ ನಿಲಿಸಿದಂ | ಮೃಡಜನಿದಿ 
ರೊಳ್ ಬಳಕ ಗುಹ ಕಾಣುತೀ ಬಲವನಚ್ಚರಿಯನೆರೆ ತಾನು| ೧ || 


ಶೂರಪದ್ಮವಧೆ / 83 


| ಮಧುಮಾಧವಿ ತ್ರಿವುಡೆ | 
ಗಣನೆಯಿಲ್ಲದ ಬಲವ ಸವರಾಂ । ಗಣಕೆ ಕೂಡುತ್ತೀಗ ಬಂದಿಹ | 
ಕುಣಪಭೋಜನನಾರೆನುತಲಿ | ಯೆಣಿಸುತಿರೆ ಶರಜನ್ನನು | ಮನದೊ 
ಇಂದು || ೧ || ತಿಳಿದು ಸುರಪತಿ ಬಂದು ಗುಹನಡಿ | ಗಳಿಗೆ ವಂದಿಸು 
ತಂದನೀತನೆ | ಖಳಶಿರೋಮಣಿ ಶೂರಪದ್ಮನು 1 ಕೋಳುಗುಳದೊಳತಿ 
ಬಲ್ಲಿದ | ಬಗೆಯನಾರ | ೨ || ಕರುಣವಿವನೊಳಗಿಡದ ಬೇಗದಿ | ತರಿದು 
ನಮ್ಮನು ಪೊರೆಯೆನುತ ಶಚಿ | ವರನು ಪೇಳುತಿದ್ದ ವಿಲಯದ| 
ಹರನ ಕೋಪವ ತಾಳುತ | ಶಕ್ತಿಧರನು || ೩!! 


11. ಭಾಮಿನಿ || 
ತಾರಕಾರಿಯು ಏಳಲಾಗ ಸ 1 ಮೀರಣನು ಕಂಡೊಡನೆ ಮಣಿಮಯ 
ತೇರನಳವಡಿಸಿ ಬಿಜಯಂ ಗೈದು ನಿಂದಿರಲು | ಹಾರಿಸಿದ ಸೈಂದನವ 
ಖಳ ಪರಿ | ವಾರ ತಡೆದರೆ ಗಣಿಸದೊಯ್ಯನೆ| ಶೂರಪದ್ಮನ ರಥದ 
ಮುಂದಕೆ ಸುಳಿಸಿ ಬೊಬ್ಬಿರಿದ || ೧ || 

11 ಕಂದ || 
ಸೂತನ ಬೊಬ್ಬೆಗಳಿಂದ ವ | ರೂಥವ ತನ್ನ ಯ ರಥದೆದುರಿಗೆ 
ನಿಲ್ಲಿಸಿ ತಾಂ ॥ ರಾತ್ರಿಂಚರ ಗುಹನೆನ್ನುವ ರೀತಿಯನರಿದಿಂತೆಂದನು 
ಕನಲುತ ಭರದಿಂ || ೧ || 

| ಭೈರವಿ ಅಷ್ಟ || 
ಶರಜನ್ಮನೆಂದರಾರು ನೀನಲ್ಲವೇ ! ನರುಹು ಮತ್ತೀ ಸುರರು || 
ಮರುಳು ಮಾಡುತ ನಿನ್ನ ಕರೆದರದರ ನಂಬಿ | ಧುರಕೆ ಬಂದೆಯ 
ಸಾರು ! ೧ ಗೋತ್ರಹರಾದ್ಯರಿಗೆ | ನಿನ್ನೊಡನುಂಟು 1 ಶತ್ರುತ್ವವೇನೋ 
ಹೀಗೆ| ಮಿತ್ರತನವ ತೋರಿ ನಿನ್ನನು ತೆಗೆವ ಪ್ರ | ಯತ್ನ ವಿಟ್ಟಿಹ 
ರೊಳಗೆ || ೨ || ಬಡವನು ತ್ರಾಣದಲಿ ! ಕಂಡರೆ ನೀನು ಹುಡುಗನು 


84 / ಶೂರಪದ್ಮವಧೆ 


ಪ್ರಾಯದಲಿ || ಕೆಡದಿರು ತ್ರಿದಶರ ನುಡಿಗತಿ ಮರುಳಾಗಿ ನಡೆಯನ್ನ 
ಮಾತಿನಲಿ || ೩ | ತಾರಕ ಕ್ರೌಂಚರನು 1 ಕೊಂದಂತಲ್ಲ | ಶೂರಪದ್ಮಾ 
ಸುರನು !! ಮಾರಾರಿಮುಖ್ಯರ ಬಗೆವನಲ್ಲೆಂಬ ವಿ | ಚಾರವ ತಿಳುಕೊ 
ನೀನು || ೪ || 

|| ಪಂಚಾಗತಿ ಮಟ್ಟೆ li . 
ಫಡಸುಘಕುಲವಿರೋಧಿನುಡಿದುದೇನೆಲಾ 1 ಹುಡುಗನೆಂಬ ಸಣ್ಣ 
ವಚನದಿಂದ ಜರೆದೆಲಾ || ಕಡೆಯ ಕಾಲ ಒದಗಲಿಂತು ಕಾಣಲಾಯಿತು | 
ಧಡಿಗೆ ನಿನ್ನ ಬಾಳೆಗಂತ್ಯ ಬಂದು ಸೇರಿತು || ೧ || ಸುರರು ಪೇಳ 
ಮಾತಿಗಾಗಿ ಮರುಳುಗೊಳ್ಳುತ | ಸರ್ವಥಾವು ಬಂದುದಲ್ಲ ನಿನ್ನ ದುಷ್ಕತ || 
ಕರೆದು ತಂದುದೆನ್ನ ನೆಲವೊ ಮತ್ತೆ ಕೇಳ ಖಳ | ಅರಿಯದವರಲ್ಲಲ್ಲ 
ಸುರರು ಎನ್ನ ಪರಿಗಳ | ೨|| ಪಥವಿಕ್ಕಿದವನ ಕೈಯ ಕಚ್ಚಿದಂದದ | 
ಕೃತ್ಯ ನಿನ್ನದಾಯಿತಿಂದು ವೇಳೆ ಕೇಳದ || ಇತ್ತ ನನ್ನ ಜನಕ ನಿನಗೆ 
ಕೇಳಿದಿಷ್ಟವ ! ಮತ್ತನಾಗಿ ಮರೆತೆಯದನು ಖಳ ದಾನವ !! ೩ || 
ರಾಯತನಗಳಿರಲು ಕಳುಹು ನಾಯಕರನು ! ಬಾಯ ಮಾತಿದೇಕೆ ದೈತ್ಯ 
ನಿನ್ನನು || ಬೀಯಗೈಯದಿರಲು ಕಾರ್ತಿಕೇಯ ನಲ್ಲೆ ಲೋ ! ಕಾಯದಾಸೆ 
ಯಿರಲು ಬದುಕುಪಾಯ ಕಾಣೆಲೋ || ೪ !! ಮತ್ತೆ ದೂರಿಕೊಳದಿರೆಂದು 
ಚಿತ್ತ ಜಾರಿಯ ! ಪುತ್ರ ಪೇಳಲಸುರ ಲಾಲಿಸುತ್ತ ಖಾತಿಯ || ಚಿತ್ತದೊಳಗೆ 
ತಾಳು ತೆಸೆದ ಹತ್ತು ಬಾಣವ | ಕತ್ತರಿಸಿದ ಹರಜ ರೋಷವುದೆಲ್ಲವ 11 ೫ || 

1. ಭೈರವಿ ಏಕ || 
ಎಸೆದ ಶಸ್ತ್ರಂಗಳ ಗುಹನು | ಪ್ರತಿ | ವಿಶಿಖದಿ ಕಡಿಯಲು ಖಳನು | 
ಶಿಶುವಲ್ಲಿವ ನೋಡಿದರೆ | ಧುರ | ವೆಸಗುವ ಸರಿಸಮ ಭಲರೆ || ೧ || 
ಎಂದೆನುತಲಿ ಶರ ನೂರ| ಭರ 1 ದಿಂದಲಿ ಬಿಡೆ ಖಗದೇರ|| ಕುಂದದೆ 
ಬಿಸುಟನು ತರಿದು | ಸುರ | ವೃಂದವು ಪೊಗಳಿತು ನಲಿದು || ೨ || 
ತಿರುಗಿ ಮುನ್ನೂರಸ್ಯಗಳ ! ಪುರ | ಹರಜಗೆ ಬಿಡೆ ತದ್ದುರುಳ | 
ತರಿತರಿದಿಕ್ಕಿದ ಭರದಿ | ತರ | ಹರಿಸದೆ ಷಣ್ಮುಖ ಭರದಿ|| ೩ || 


ಶೂರಪದ್ಮವಧೆ / 85 


1 ಭಾಮಿನಿ || 
ಬಿಡುವ ಬಾಣಕೆ ಕಡಿವ ಬಾಣಕೆ | ಕಡಬುಡಗಳೆಂಬುದನು ಕಾಣೆನು | 
ನಡೆದುದೀಪರಿ ಯುದ್ಧ ವಂದರೆಜಾವ ಪರಿಯಂತ 11 ಜಡಜಬಾಂಧವನಿತ್ಯ 
ಪಶ್ಚಿಮ ಕಡಲೆಡೆಗೆ ರಥ ಹರಿಸೆ ಕಂಡಾ 1 ಮೃಡಜ ಬಳಿಕಿಂತೆಂದ ಕನಲು 
ಸೂರದಾನವಗೆ || ೧ || 

! ಸೌರಾಷ್ಟ್ರ ತ್ರಿವುಡೆ | 
ಇತ್ತ ನೋಡಿ ದನುಜ ಸರಸಿಜ | ಮಿತ್ರನಪರಾಂಬುಧಿಯ 
ಸಾರಲು 1 ದ್ಯುಕ್ತನಾದನು ಸುಮ್ಮನೇತಕೆ | ನಿತ್ತೆ ಪೇಳು ! ೧11 ತೀರಿತೇ 
ಸರಳುಗಳು ತಡೆಯದೆ| ತೋರು ತೋರೈ ಕೈಗುಣಂಗಳ 1 ವೀರನಲ್ಲವೆ 
ನಿನ್ನ ಜೈಸುವ 1 ಶೂರರುಂಟೇ || ೨ || ಚಿಕ್ಕವನು ನಾನೆಂದು ಹಮ್ಮಿನೊ | 
ತುಕ್ಕು ತೊದರಿದೆ ಯಲ್ಲಿ ಕದನಕೆ | ತಕ್ಕವನೆ ಪೇಳೆಂತುಟೆಂಬುದ| 
ರಕ್ಕಸೇಂದ್ರ ||೩ || 

||, ಕೇದಾರಗೌಳ ರುಂಪೆ || 
ಮೃಡಜನೆಂದು ಕೇಳುತ | ದೈತ್ಯೇಂದ್ರ ! ಕಡು ರೌದ್ರವನು 
ತಾಳುತ || ಬಡತನಗಳುಂಟೆ ಶರಕೆ 1 ನೋಡೆಂದು ! ಬಿಡದೆದರುತಲಿ 
ಚಾಪಕೆ | ೧ || ಬಿಟ್ಟ ಸಂಧಿಸುತಸ್ಯವ| ಗುಹ ಭುಜವ | ತಟ್ಟುತಲಿ ಪ್ರತಿ 
ಬಾಣವ | ಥಟ್ಟನೆಚ್ಚದರ ಕಡಿದು ! ಬಿಸುಟ ಜಗ | ಜಟ್ಟಿ ಕೋಪವನು 
ತಳೆದು 11 ೨ || ಬಳಿಕ ಶೂಲವನು ಪಿಡಿದು 1 ಕೋಪದಲಿ ! ಖಳನೆತ್ತಲಾಗ 
ರುಡಿದು | ಸೆಳೆದು ಮುರಿದೀಡಾಡಿದ | ನೋಳ್ಳರಿಗೆ 1 ಬಲು ಕೌತುಕವ 
ಬೀರಿದ || ೩ | | 

|| ವಾರ್ಧಿಕ | 


ಚಂದ್ರಮೌಳಿಜ ಬಳಿಕ ಯೋಚಿಸಿದನಿವನ ಕೂ | ಡಿಂದು ಸಂಗರ 
ಸಾಕು ಮಾನಭಂಗವ ಗೈದು ! ಕುಂದದಟ್ಟುವೆ ಪುರಕೆ ಸುರರ 


86 / ಶೂರಪದ್ಮವಧೆ 


ಬಿನ್ನಹಕಿಂದಿನಾಹವದೊಳೀ ದೈತ್ಯನ || ಕೊಂದರುಳಿವುದ ಮಿಕ್ಕ ನಿಶಿಚರರ 
ಬಳಗವದ | ರಿಂದ ಮತ್ತವರರಿಗೆ ಬಾಧೆ ತಪ್ಪದು ತಿರುಗಿ ಬಂದು 
ದೂರದೆ ಪೋಗರರೆ ಕೆಲಸವೇಕೆಂದು ನಿಶ್ಚಿಸಿದಂ ಮನದಲಿ || ೧ | | 


| ಮಾರವಿ ಏಕ | 


ತ್ರಿಣಯಜನಿಂತೆಂದೆಣಿಸುತ ಬಳಿಕಾ | ದನುಜನೊಳೆಂದನು ಕನಲು 
ತಿನ್ನನ್ನಯ | ಕಣೆಗಳ ಸವಿ ಹೇಗೆನುವನೀಗಳೆ | ವಿನಯದೊಳರಿತು 
ಕೊಳ್ಳೆನುನೊಡನೆಚ್ಚ | ಸೂಟಿಯಿಂದ || ೧ | ಹೊಡೆದಂಬನು ಭೈರ್ಗುಡಿ 
ಸುತ ದಾನವ | ಕಡಿಯಲು ಷಣ್ಮುಖ ತಡೆಯದೆ ಕಣೆಂ | ಪಡರಿಸುತಸ್ತ್ರದ 
ಪಡೆಯನು ಕೆದರುತ | ಕಡಿದನು ನಿಶಿಚರ ಹಿಡಿದ ಚಾಪಗಳ ! ಸೂಟಿ 
ಯಿಂದ || ೨ 11 ತಿರುಗಸ್ತದ ಮಳೆ ಸುರಿಸುತ ಸೂತನ ! ತರಿದನು ಕೆಡಹಿದ 
ತುರಗಾವಳಿಗಳ | ಭರದಿಂದವನೇರಿರುವ ವರೂಥವ | ಮುರಿದನು 
ಕೋಪದೊಳುರಿಯುಗುಳುತಲಿ !! ಏನನೆಂಬೆ || ೩ | | 


|| ಭಾಮಿನಿ | | 


ಮಾರವೈರಿಜ ನಿಂತು ದೈತ್ಯನ | ತೇರ ಮುರಿದೊಡನಾತ ಧರಿಸಿದ | 
ಹಾರನೂಪುರಕಡಗಕಂಕಣ ಮಕುಟಕವಚಗಳ 1 ಭೋರನೇ ಕತ್ತರಿಸಿ 
ಬಿಸುಟಮ | ರಾರಿಯನು ನಾಣೆ ಡಿಸಲಾಕ್ಷಣ | ಶೂರಪದ್ಮನ ಮಿಕ್ಕ 
ಸೈನ್ಯವು ಮುತ್ತಿದುದು ಗುಹನ | ೧ || 


|| ಶಂಕರಾಭರಣ ಏಕ | 


ಕಂಡ ಗುಹನು ! ಕೋಪವ | ಗೊಂಡ ಗುಹನು | ಪ || ಕಂಡ 
ಶರಧಿ ಭೂಮಂಡಲವ ಮಂ | ಕೊಂಡು ಮುತ್ತುವ ತೆರದಲಿ || ಹಿಂಡಿ 
ಹೀಳುವೆ ನಿನ್ನನೆನುತು 1 ದ್ದಂಡ ಶೌರ್ಯದಿ ಮುತ್ತಿದಸುರರ || ೧ || 


ಶೂರಪದ್ಮವಧೆ / 87 


ಏನಿದದ್ದುತ ದಾನವರುಗಳ | ಸೇನೆಯೊಂದೇ ಸಮಯದಿ | ಪ್ರಾಣ 
ಗೊಂಬಾಸೆಯಲಿ ಮುತ್ತಿತು | ಸೂನು ಎನ್ನುವ ಭಾವದಿ | ಕಾಣಬಹು 
ದಿವರದಟನೆಂದಾ | ಕ್ಷೀಣಬಲನ ರೌದ್ರದಿ | ಕೌಣಪರ ವಂಶಾಭಿ ವಡ | 
ಬಾಲನಾಕೃತಿ ವಿನುತ ಚಕ್ರವ || ೨ || ಬಿಟ್ಟ ಸೂಡಿಯೊಳೋದಿ ದೈತ್ಯರ | 
ಥಟ್ಟನೆರೆ ಸಂಹರಿಸುತ | ಕೆಟ್ಟೆವೆಂದೋಡುವರ ವಿಗೆ ಬೆ | ನೈಟ್ಟಿ ಕೊರಳನು 
ಕಡಿವುತ || ಮುಟ್ಟವಿಸಿ ಬರುವಾನೆ ಕುದುರೆಯ | ಸುಟ್ಟು ಭಸ್ಮವ 
ಮಾಡುತ | ಅಟ್ಟಹಾಸದೊಳಿಂತು ಬಲಗಳ ಸೃಷ್ಟಿಗೊರಗಿಸಿ ಕೊಂದು 
ನಿಮಿಷದಿ || ೩ || 

|| ಭಾಮಿನಿ || 
ತಾರಕಾರಿಯ ನೇಮದಿಂದಾ | ಶೂರಪದಕನುಳಿಯ ವಿಕ್ಕಮ | 
ರಾರಿಗಳ ಬಳಗವನು ತುರಗಾವಳಿಯ ಗಜಘಟೆಯ | ವಾರಿಗೌತಣವಿತ್ತು 
ಸುಮನಸ | ವಾರಗಳ ಜಯರವದಿ ಚಕ್ರವು ಸಾರಿದುದು ಗುಹನತ್ತ 
ಪೇಳುವದೇನನದ್ಭುತವ || ೧ | , 

' , !! ಭೈರವಿ ಅಪ್ಪ | | 

ದಾನವಾಧವ ಶೂರಪದ್ಮನು ! ತನ್ನ ಸೇನೆಯು ಮಡಿಯಲು 
ಖಳನು || ಕಾಣುತ ಮತ್ತತಿ ಮರುಗಿದ | ಮಾನ | ಹಾನಿ ಬಂತೇ 
ಯೆನುತ ತಳರಿದ || ೧ || ಖಳನ ಭಾವವ ಕಂಡು ಷಣ್ಮುಖ | ಪೇಳ 
ಕಲಹದೊಳೆಲೆ ಶೂರಪದಕ | ಛಲ ಪಾಡುಪಂಥಗಳಡಗಿತೇ । ಭುಜ ! 
ಬಲಕೆ ಕುಂದುಗಳು ಬಂದಡಚಿತೇ || ೨ !! ನೆರೆದಿರ್ದ ಬಲಗಳು ಮಡಿದುದು | 
ನಿನ್ನ | ಶರಚಾಪಾದಿಗಳೆಲ್ಲ ಪೋದುದು || ದುರುಳನೆ ನಿನ್ನೀಗ ಕೋಲು 
ವೆನು | ಘನ | ತರದ ಶಕ್ತಿಯನೆತ್ತಿ ಬಿಡುವೆನು || ೩ || 

| ಭಾಮಿನಿ || 
ಏನು ನಿನ್ನಂತಸ್ಥ ಪೇಳು ನಿ ! ದಾನವಾಗಿಯೇ ಸೆರೆಯೊಳಿಹ ವೈಮಾನಿಕ 
ರನ್ನಾದರೆಯು ಬಿಟ್ಟಿತ್ತು ಮಾನಸದಿ !! ಹೀನಬುದ್ಧಿಯ ತಾಳದಿಂದೀ | 


88 / ಶೂರಪದ್ಮವಧೆ 


ಪ್ರಾಣವುಳುಹಿಕೊ ಕೊಲ್ಲೆ ನಿನ್ನನು | ಜಾಣತನ ಬಿಡು ಸಾಕು 
ಸಾರಿದೆನೆಂದ ಶರಜನ್ಮ || ೧ || 

|| ಕೇದಾರಗೌಳ ರುಂಪೆ | | 
ಶರಜನ್ನನಿಂತೆಂದ | ಪರಮ ನೀತಿಯ ಮಾತ ! ದುರುಳಕೊಳ್ಳದೆ 
ಮತ್ತೆ ! ತಿರುಹಿದ ಮುಖವ || ೧ | ನಾಳಿನಾಹವದೊಳೀ | ಬಾಲಕನ 
ಶೌರ್ಯತನ | ದೇಳಿಗೆಯ ಕಾಂಬೆ ಬಲ | ಮೇಳವಿಸಿ ಬಂದು || ೨ || 
ಇಂದು ತಿರುಗುವ ಪುರಕೆ ! ಯೆಂದುಕಡೆಯಿಂದ | ಬಂದನೊಬ್ಬನೆ 
ಬಹಳ | ಕುಂದಿ ಬಸವಳಿದು || ೩ | ಇತ್ತ ಷಣ್ಮುಖ ಸುರರ | ಮೊತ್ತ 
ದಲಿ ಬೀಡಿಕೆಗೆ ! ಮತ್ತೆ ಸರಿದನು ಕೇಳಿ | ರರ್ಥಿಯಿಂದೊಲಿದು || ೪ !! 

|| ವಾರ್ಧಿಕ ! 
ರಣಪರಾಜಿತನಾಗಿ ಪದ್ಮಾಖ್ಯ ತನ್ನ ಪ | ಟ್ಟಣವ ಸೇರಲ್ಕವನ 
ಸುತ ಹಿರಣ್ಣಾಸುರಂ ! ಜನಕನೆಡೆಗೈತಂದು ನೀತಿಮಾರ್ಗವ ಪೇಳೆ ಕೇಳದಿರೆ 
ತದ್ಧಿತ್ಯನು || ಘನಪರಾಕ್ರಮದಿಂದ ಸಂಗರಕ್ಕೆ ತಂದು | ಗಣದೊಡನೆ 
ಹೊಯ್ಯಾಡಿ ಜೈಸಲಾರದೆ ಮತ್ತೆ ! ಮನಮರುಕದಿಂ ಶರಧಿಯೊಳು 
ಮುಳುಗಿ ಮತ್ತಲ್ಲಿ ಮತ್ತ್ವರೂಪದೊಳಿರ್ದನು || ೧ | | 

| ಭಾಮಿನಿ || 
ಹಿಂದೆ ರಣದೊಳಗೋಡಿ ಬದುಕಿದ | ಮಂದಮತಿ ರವಿಕೋಪ 
ನಿತ್ತಲು | ತಂದೆ ರಣದೊಳು ಸೋತು ಬಂದುದ ಮತ್ತೆ ತನ್ನನುಜ || 
ಸಿಂಧುವಿಗೆ ಧುಮ್ಮಿಕ್ಕಿದುದ ನೆರೆ ! ಮಂದಮುಖದಿಂದರಿದು ಬಲಗಳ | 
ಚಂದದಿಂ ಮೇಳವಿಸಿ ಪೊರಟ್ಟೆ ತಂದನಾಹವಕೆ || ೧ | | 

|| ಕಾಂಬೋದಿ ರಂಪ || 
ಮಿತ್ರಕೋಪಾಖ್ಯನೀ ಪರಿಯಿಂದ ಸೈನ್ಯಗಳ | ಮೊತ್ತವನು 
ಕೂಡುತ್ತೆ ತಂದು || ನಿತ್ತಿರಲು ಕಣನ ಮಧ್ಯದಿ ಕಂಡನಾಗ ಮೊಗ ! 


ಶೂರಪದ್ಮವಧೆ / 89 


ವವರ ವೀರಭುಜನಂದು !! ೧ !! ಹಿಂದೆ ಪಾಶುಪತಾಸ್ತ್ರಕಂಜಿ ಪಾಯ್ದಿರು 
ವಧನ 1 ಬಂದನೇ ತಿರುಗಿ ಧುರಕೀಗ || ಚಂದವಾಯಿ ಖಳನ ಕೊಂದು 
ಬಿಸುಡುವೆನೆನುತ | ಸ್ಕಂದನವನೇರ್ದ ಬಲು ಬೇಗ | ೨ || ಚಾಪ ಖೇಟಕ 
ಬಾಣ ಮೊದಲಾದುದನು ಮಹಾ | ಟೋಪದಿಂ ಧರಿಸಿ ಸುರವರರ || 
ಭಾಪು ಭಳಿರೆಂಬಭ್ರದಿಂ ಬಂದು ಪೇಳ ರವಿ | ಕೋಪನಂ ಕಂಡು 
ರಣಧೀರ || ೩ || 

|| ಪಂಚಾಗತಿ ಮಟ್ಟೆ || 
ಭಳಿರೆ ಶೂರಪದ್ಮಜಾತ ತಿರುಗಿ ಕದನಕೆ | ಬಲವ ನೆರಹಿ ಬಂದೆಯಲ್ಲ 
ಬರಿದೆ ಮಾನಕೆ || ಕೊಳುಗುಳಕ್ಕೆ ಬಂದು ಕಡೆಗೆ ಕಳ್ಳರಂದದಿ | ತಿಳಿಯ 
ದಂತೆ ಓಡಿದಧಮ ನಿನ್ನೆ ಸಮರದಿ || ೧ || ದನುಜಕುಲವರೇಣ್ಯ ನಿನ್ನ 
ಪತ್ಯ ಜನಕನು | ಮುನಿಪ ಕಾಶ್ಯಪನ್ನ ವಂಶದಲ್ಲಿ ಸಂಭೂತನು || ಇನಿತು 
ಮಾನವಂತನಾಗಿ ಬೆದರಿ ಕದನಕೆ | ಜುಣುಗಿ ಹರಿದು ಪೋದೆಯಲ್ಲ 
ನಿಜನಿವಾಸಕೆ || ೨ || ಕ್ಷತ್ರಿಪಂಥವೆಂಬ ಶಬ್ದದರ್ಥವೇನಲಾ | ಮಿತ್ರಕೋಪ 
ನೀನದನ್ನು ತಿಳಿಯದಾದೆಲಾ || ನಿನ್ನ ಮೇಲೆ ಸಂಗರಕ್ಕೆ ಇಟ್ಟ ಪದವನು | 
ಎತ್ತಿ ಪಿಂತಕಿಡದೆ ಕಾದಿದವನೆ ಸುಭಟನು | ೩ || 

!! ಭಾಮಿನಿ || 
ಅಳಿವ ತನುವೆಂಬುದನು ನೋಡದೆ | ಗಳಿಸಿದ್ರೆ ದುರ್ಯಶವ 
ನಿನ್ನಯ | ಕುಲಕೆ ಕೊರತೆಯ ತಂದೆ ಜನಕನ ಹೆಸರ ಮಾಣಿಸಿದೆ | 
ಖಳರಿಗಲ್ಲದೆ ಬೇರೆಯವರಿಗೆ ಸಲದು ದಿಟವೆನೆ ಕೇಳಿ ಮೀಸೆಯ ! ಸೆಳೆದು 
ಭೈರವನಂತೆ ಗರ್ಜಿಸುತೆಂದ ವೀರನೊಳು|| ೧ || 

| ಭೈರವಿ ಅಪ್ಪ || 
ವೀರ ಗಣಾಧಿಪನೆ | ಹೆಚ್ಚಿಗೆ ಮಾತ | ಬೀರದಿರೆಲೋ ಭಟನೆ || 
ತೋರಿಸುಳ್ಳದ ಬಾಹುಸತ್ವವ ಕಳುಹಸ್ಯ ! ಸಾರಗಳನು ಧೀರನೆ || ೧|| 


90 / ಶೂರಪದ್ಮವಧೆ 


ಕ್ಷತ್ರಿಪಂಥಗಳಿರವ | ಬಲ್ಲೆನು ಬಲ್ಲೆ | ವ್ಯರ್ಥದಿಂದದರೊಳವ || ಗೊತ್ತು 
ವರಿಗೇಕೆ ತಿರುಗಿ ಪೇಳುವ ಕಜ | ಧೂರ್ತ ಬಿಡಾ ಕಾರ್ಯವ || ೨ || 
ಹೇಡಿ ನಿನಗೆ ಬೆದರಿ | ಪೋದೆಯೆಂದು ! ಆಡಲು ಬೇಡ ವಿರಿ|| 
ನೋಡುನೋಡೀ ಪಾಶುಪತವನ್ನು ತರಲೆಂದು | ಗಾಢದಿ ನಡೆದ 
ಜಾರಿ | ೨ || ಗಳಿಗೆಯೋಳೀ ಶರದಿ | ಕಡಿವೆ ನಿನ್ನ ! ತಲೆಯನು ಸಂಗರದಿ 11 
ಉಳುಹಿಕೊಳ್ಳುವುಪಾಯವಿರಲದ ನೋಡಿಕೋ 1 ತಳುವದೆ ನೀ ಭರದಿ | ೩ || 


|| ಭಾಮಿನಿ || 
ಸಾರಿ ಹೇಳಿದೆಯೆನ್ನದಿಂದಿನ ! ಭಾರಿಯಾಹವ ನಿನಗೆ ತಡೆವರೆ ! 
ತೀರದೆಷ್ಟಕು ಬರಿದೆ ಬಡತಾಯಗನು ಸಂಗರದಿ !! ಕೂರಲಗಿಗೇಕೊಡಲ 
ನೀವೆ ವಿ | ಚಾರಿಸದೆ ಬರಿದೆನುತ ರೌದ್ರಾ ! ಕಾರಮಂ ನೆರೆ ಧರಿಸಿ 
ಬಿಟ್ಟನು ಸರಳ ಹದಿನೈದ|| ೧ || 

..! ಶಂಕರಾಭರಣ ಮಟ್ಟೆ | 
ತರಣಿಕೋಪನು ಬಿಟ್ಟಶರವನು | ಭರದಿ ವೀರಬಾಹು ಕಡಿದು 
ಖಳನಿಗೆಚ್ಚನು || ೧ || ಈತನವ ತರಿದು ದಾನವ | ಭೀತಿಗೊಳ್ಳದೆಸೆದ 
ಮತ್ತೆ ಪೂತುರೆನುತವ || ೨|| ಗಣನೆಗೊಂಬನೇ ವೀರನಾಕ್ಷಣ | ದನುಜ 
ನಸ್ಯಸಂಕುಲವನು ಹನನಗೈದನು || ೩ || ಮತ್ತೆ ಕೋಪದಿ ಖಳನ ಧನರಿ 
ವನು | ಕತ್ತರಿಸಿ ಬಿಸುಟ ವೀರ | ಸತ್ವದಿಂದಲಿ || ೪ || 


| ಭಾಮಿನಿ || 
ಧನು ಮುರಿಯೆ ಕಂಡಾಗ ದಾನವ | ಘನತರದ ಬ್ರಾಹ್ಮಸುಶಕ್ತಿಯ | 
ನೆನೆಯುತಿಟ್ಟಡೆ ಕಂಡು ವೀರನು ಭಾಪು ಭಲರೆನುತ || ಕಣೆಯನೆಚ್ಚನು 
ಕಡಿವೆನೆನ್ನುತ | ಗಣನೆಗೊಳದತಿ ಮುಂದುವರಿದುರೆ | ಘಣಘಣಧ್ವನಿ 
ಯಿಂದ ಬಂದುದು ಶಕ್ತಿ ಪ್ರಜ್ವಲಿಸಿ || ೧ || 


ಶೂರಪದ್ಮವಧೆ / 91 


| ಭೈರವಿ ಏಕ || 
ತಡೆಯದೆ ಬಹ ಶಕ್ತಿಯನು | ಕಂ 1 ಡೊಡನೆ ಗಣಾಧಿಪ ತಾನು ! 
ಕಡಿದಿಕ್ಕಿದ ಖಡ್ಡದಲಿ ! ಹ ! qಡಿದುರೆ ಬಾಹು ಸತ್ಯದಲಿ || ೧ || 
ಮತ್ತತಿ ರೋಷದಿ ಖಳನು | ಮಸೆ | ವೆತ್ತ ಮಹಾ ಕೊಡಲಿಯನು|| 
ಎತ್ತಲು ಕಂಡಾ ಕೈಯ 1 ನೆರೆ | ಕತ್ತರಿಸಿದ ಗಣವರ್ಯ | ೨ || ಎಡ 
ಗೈಯಲಿ ಶೂಲವನು | ಭೋ | ರ್ಗುಡಿಸುತ ಪಿಡಿಯಲ್ಕವನು || ತಡೆ 
ಯದೆ ಕಡಿವಾ ಕರವ | ಬಳಿ | ಕೊಡನೆ ಕಡಿದ ಖಳಶಿರವ || ೩ || 

| ಭಾಮಿನಿ || 
ದಾನವನ ಶಿರ ಬೀಳೆ ವರವೈ 1 ಮಾನಿಕರು ಮೇಲಧ್ರದಿಂದ ಪ್ರ | 
ಸೂನವೃಷ್ಟಿಯ ಸುರಿದರೊಯ್ಯನೆವೀರನಂಗದಲಿ !! ಭಾನುಕೋಪನ ಕಡೆಯ 
ವಿಕ್ಕಿನ| ಸೇನೆ ಬಂದುರವಣಿಸಲವರನು !ಕ್ಷೇಣಿಗೊರಗಿಸಿ ಪೋ ಗುಹನೆಡೆ 
ಗಾಗಿ ವೀರಭುಜ !! ೧ !! 

| ಸೌರಾಷ್ಟ್ರ ತ್ರಿವುಡೆ || 
ಶೂರಪದ್ಮಜ ಮಡಿಯಲಾಕ್ಷಣ ! ಸಾರಥಿಯು ತತ್ಸಳನ ಶಿರವನು | 
ತೇರಿನೊಳಗಿಡುತೊಡನೆ ಬಂದನು 1 ಚೀರಿಕೊಳುತ || ೧11 ಪೊಕ್ಕು ಪುರವನ್ನ 
ಬಳಿಕ ಭಯದಲಿ / ರಕ್ಕಸೇಂದ್ರನ ಮುಂದೆ ಮಡಿದಿಹ | ಅರ್ಕಕೋಪನ 
ತಲೆಯನಿಟ್ಟುರೆ 1 ದುಃಖಿಸುತ್ತ || ೨ || ನಿಂದಿರಲು ಕಂಡಾಗ ದಾನವ | 
ಕಂದ ರವಿರೌದ್ರಕನ ತಲೆಯನು ! ನೊಂದು ಪಿಡಿದೆ ಪ್ಪಿ ಮುದ್ದಿಸು | 
ತೆಂದನಳುತ || ೩ || 

| ಮೋಹನ ಏಕ ! 
ಆಡು ಮಾತನೊಂದ ಮಗನೆ | ನೋಡಿ ಮುದದಿ ಎನ್ನ | ಬೇಡಿ 
ಕೊಂಬೆ ಹೇಳು ಮುದ್ದು | ನೀಡು ಬೇಗ ಚಿನ್ನ || ಪ || ಬಿಸಜಮಿತ್ರ 
ನೊಡನೆ ಸಣ್ಣ ಶಿಶುವಾಗಿರಲು ಮುನಿದ | ಅಸಮವೀರ ನಿನಗೆ ಸಮ | 
ನಿಸಿತೆ ಈ ಪ್ರಾರಬ್ದ ! ೧11 ಖಂಡಪರಶುಸಮಬಲಾಡ್ಯ ! ಕಂಡರತಿ ಚೆಲುವ 


92 | ಶೂರಪದ್ಮವಧೆ 


ಭಂಡತನದಿ ಬರಿದೆ ಕಳ ಕೊಂಡೆನಿಂತ ಮಗುವ || ೨ || ತರಣಿಕೋಪ 
ನೆನ್ನು ತಿನ್ನು | ಕರೆಯಲಾರ ಮಗನೆ | ಹರಹರಿಂಥ ಬವಣೆ ನಿನಗೆ | 
ದೊರಕಿತೆ ಮೋಹನನೆ || ೩ || 

| ಭಾಮಿನಿ | | 
ಏಕೆ ಪಡೆದೆ ಮಗನೆ ನಿನ್ನನ | ದೇಕೆ ಸಲಹಿದ ಕೊಳುಗುಳಕೆ 
ಬರಿ 1 ದೇಕೆ ಕಳುಹಿದನಯೊ ಹಣೆಯಗ್ರದಲಿ ಲೋಕೇಶ || ಏಕೆ ಬರೆದನೊ 
ಇಂತುಟೆನುತಲಿ | ಭೀಕರಧ್ವನಿಯಿಂದ ಪದ್ಮಕ |ಶೋಕಿಸುತಮೂರ್ಛಯಲಿ 
ಮಲಗಿದನೇನ ಬಣ್ಣಿಪೆನು || ೧ || 

|| ದ್ವಿಪದಿ || 
ಕಂದನಳಿವಿನೊಳಿಂತು ಶರದಾನವನು | ನೊಂದು ಮೂರ್ಛಯ 
ತಾಳಿ ಬಿದ್ದ ದದನವನು || ೧ || ಕೇಳುತಾತನ ರಾಣಿ ಪದ್ಮಕೋಮಲೆಯು | 
ಏಳುತೊಡನೈ ತಂದಳಾಗ ಕಾಮಿನಿಯು H ೨ || ಬಂದು ಬಿದ್ದಿಹ ಮಗನ 
ಶಿರವನೆತ್ತುತಲಿ | ಕುಂದರದನೆಯು ಬಳಿಕ ಮುತ್ತನೀಡುತಲಿ || ೩ || 
ನೇವರಿಸಿ ಕುರುಳಗಳ ಪುತ್ರ ಮೋಹದಲಿ | ಭಾವಕಿಯು ಹೊರಳಿದಳು 
ಕಾಂತನಿದಿರಿನಲಿ || ೪ || 

| ಭೂಪಾಳಿ ಏಕ ! 
ಕಂದನೆ ಮಡಿದೆಯಲ್ಲ ! ದೈತ್ಯಾಬಿ ಪೂರ್ಣ ಚಂದ್ರನೆ ಮಾಡಿದೆ 
ಯಲ್ಲ !! ಮುಂದೇನು ಗತಿ ನಮಗಿ | ಪೇಳೆಲೊ ಸುರ | ವೃಂದದಲ್ಲಣನೆ 
ನೀನು ! ಬೇಡುವೆ ನಾನು | ೧ || ಕಾಕುತನಗಳಿಂದ ನಿನ್ನಯ್ಯನು1 ನೂಕಿಸಿ 
ರಣದಿ ಕೊಂದ 1 ಪಾಕಶಾಸನ ಮುಖ್ಯ ಸುರರೆಲ್ಲ ನಗುವಂತೆ | ಲೋಕೇಶ 
ಬರೆದನಲ್ಲ! ಸುಳ್ಳಲ್ಲ | ೨ || ಎಷ್ಟು ತಪವ ಗೈದರು | ನಿನ್ನಂಥ ಧುರ 
ಬ | ಲಿಷರು ಎಂದಾದರು | ಹುಟ್ಟಲುಂಟೇ ಬಾಲ | ಸಾಕಿದಕೀಪರಿ 
ಕಪ್ಪವ ತೋರ್ದೆಯಪ್ಪ | ಸಾಕಪ್ಪ || ೩ || ದುಃಖದ ಶರಧಿಯಲಿ| 
ನೂಕುತಲೆನ್ನ | ಠಕ್ಕಿಸ ಪೋದೆಯಲ್ಲಿ! ಅರ್ಕಕೋಪನೆಂಬ ಹೆಸರಡಗಿತೆ 
ಇಂದು | ಅಕ್ಕಟ ಪರಶಿವನೆ | ಹೇ ಭವನೆ || ೪ || 


ಶೂರಪದ್ಮವಧೆ / 93 


1 . ಭಾಮಿನಿ || 


ಪೆತ್ತೊಡಲ ಮರುಕದಲಿ ಕಾಮಿನಿ | ಅತ್ತುಕೊಳುತಿಂತಿರಲು ಸುರ 
ಕುಲ | ಮತ್ತಗಜ ಪಂಚಾಸ್ಯ ಪದಕ ಮೂರ್ಛಯಿಂದೆದ್ದು | ಚಿತ್ರದಲಿ 
ಧೈರ್ಯವನ್ನು ತಳೆದಾ ಮತ್ತಗಜಗಾಮಿನಿಯ ಕುರುಳನು | ಅರ್ತಿಯಲಿ 
ನೆರೆ ತಿದ್ದು ತಂದನು ರುಡಿದು ಖಂಡೆಯವ || ೧ || 


_|| 


ವಾರವಿ ಏಕ || 


ಬಿಡು ಶೋಕವನೆಲೆ ಮಡದಿಯೆ ನಾನೇ ! ನಡೆದಾಹವಕಿಂದು || 
ಹುಡುಗನ ಮಡುಹಿದ ಕಡು ಪೌರುಷನನು | ಹಿಡಿದೀವನು ತಂದು || ೧ || 
ಸೊಕ್ಕಿದ ಮಿಕ್ಕ ಸುರರ್ಕಳ ತಂಡವ | ತಿಕ್ಕುತ ಗಣಗಳನು | ಮುಕ್ಕುವೆ 
ಸೆರೆಯೊಳಗಿಕ್ಕುವ ಗುಹನನು ! ಗಕ್ಕನೆ ಕೇಳ್ ನೀನು || ೨ | ಚಿಂತೆಯ 
ಬಿಡು ಏ ಕಾಂತಾಮಣಿ ನಿ ! ಶ್ಚಿಂತೆಯ ತಾಳೆಂದು , ಸಂತವಿಸಲು 
ಗುಣವಂತೆಯು ನಡೆದಳು ! ಸಂತಸವನು ತಳೆದು || ೩ || 


11. ಭಾಮಿನಿ || 


ಕಾಳಫಣಿವೇಣಿಯನು ಸುರಕುಲ ಕಾಲಭೈರವ ಕಳುಹುತೆದ್ರೋ | 
ಡೋಲಗವನಿತ್ತೊಡನೆ ಚರರೊಳು ಸಿಂಹವಕ್ತನನು || ಪೇಳಿ ಬರುವರೆ 
ಎನಲು ದೂತರು | ಕೇಳಿ ಬಂದವರೊರೆಯುಲಾಗ ವಿ { ಶಾಲಬಲ ನಡೆ 
ತಂದು ನುಡಿದನು ಸಹಭವನ ನೋಡಿ|| ೧ || 


|| ಆರಭಿ ಝಂಪೆ || 


ಅರುಹಗ್ರಭವನೆನ್ನ | ಕರೆಸಿರ್ದ ಕಾರ್ಯಗಳ 1 ಭರದೊಳೆನ್ನೊಡ 
ನೀಗ | ಕರುಣದಿಂದೊಲಿದು || ೧ || ತಿಳಿಯಲುಂಟೇನನುಜ ! ತಿಳಿಯ 
ಲಿಲ್ಲವೆ ನೀನು| ಕೊಳುಗುಳದಿ ಮಡಿದರತಿ | ಖಳರು ಹೊಯತ್ತಾಡಿ || ೨|| 


94 / ಶೂರಪದ್ಮವಧೆ. 


ಸತ್ತ ದಾನವರುಗಳ | ವರ್ತಮಾನವು ಬೇಡ| ಮಿತ್ರಕೋಪನ ಧುರದ | 
ವೃತ್ತಾಂತವೇನು|| ೩ || ಕಾದಿ ರಣದೊಳು ನಿನ್ನೆ ! ಪೋದನವ ಸುರಪುರಕೆ | 
ಹಾದಿ ಮುಂದೇನು ಸI ಹೋದರನೆ ಪೇಳು || ೪ || ಶಕ್ತಿಧರನೊಳು 
ಕಲಹ | ಯುಕ್ತವಲ್ಲೆಂದ ಮಧು| ರೋಕ್ತಿಯನು ನೀ ತೊರೆದೆ ! 
ನಕ್ತಂಚರೇಂದ್ರ || ೫ || ತಿಳಿಯಿತೀಗಲು ಮೊದಲು ತಿಳಿಯದಾದೆನು ತಮ್ಮ | 
ಕಲಹಕೇನನು ಕಂಡೆ | ನಲವಿನಿಂದುಸುರು || ೬ || 


!! ಭಾಮಿನಿ || 


ಅಣ್ಣ ಪೇಳುವದೇನು ನಮ್ಮಯ 1 ಪುಣ್ಯವಿದ್ದಂತಹುದು ಹರೆಯದ | 
ಚಿಣ್ಣರನು ರಣಗಿಕ್ಕಿ ಕೊಲ್ಲಿಸಿ ಕದನ ಸಾಕೆಂದು || ಮಿಣ್ಣಗಿರುವುದು ತರವೆ 
ಸುಬ್ರ 1 ಹ್ಮಣ್ಯನೊಡನಾಹವಕೆ ಪೋಗುವೆ | ನಿನ್ನು ತಾನೆಂದೆನುತ 
ಪೊರಟನು ಕೇಳುತಪ್ಪಣೆಯ || ೧ || 

1 ವಾರ್ಧಿಕ !! 


ಅಸಮಬಲ ಸಿಂಹಾಸ್ಯನಿಂತಗ್ರಜನ ಕೂಡೆ| ಬೆಸನವಂ ಕೈಕೊಂಡು 
ನರಹಿದನು ಬಳಿಕ ರಾ | ಕ್ಷಸರ ಬಳಗವ ಬಳಿಕ ವಾರಣವರೂಥ ಮತ್ತತಿ 
ಜವದ ತುರಗಂಗಳ || ವಸುಧೆ ಕಂಪಿಸುವ ತೆರದಿಂದಾಗ ತಪ್ಪಲ ! ಪ್ರಸರ 
ಗಳ ಕೂಡುತ್ತ ಪೊರಮಟ್ಟನೇನೆಂಬೆ | ಬಿಸಜಸಂಭವಮುಖ್ಯ ಸುರವರರು 
ಕಂಡಂಜಿ ಗುಹನ ಧ್ಯಾನಿಸುತಿರ್ದರು || ೧ || 

* || ಭಾಮಿನಿ || 


ತುರಗನಿಕರದ ಮೆರೆವ ತೆರೆಗಳ | ಕರಿನಿಕಾಯದ ಬೆಟ್ಟಗಳ ಉರು 1 
ತರದೊಳೊಪ್ಪುವ ತೇಜಿಗಳ ವಂಗಡದ ಸೌವಳಿಯ !!. ಸುರಗಿ ಬಳಗದ 
ಹೊಳವ ವಾರಿಯ ! ಮೆರೆವ ದೈತ್ಯರ ಜಲಚರೌಘದ | ಭರಿತಸೇನಾಶರಧಿ 
ನಿಂದುದು ಬಂದು ಕಣನೊಳಗೆ || ೧ || 


ಶೂರಪದ್ಮವಧೆ / 95 


| ಕಾಂಬೋದಿ ರಂಪ || 
ದಾನವಾಧಮ ಸಿಂಹವಕ್ತನಿಂತಾಹವದ | ಕೋಣಿಯೊಳು ಬಲವ 
ಕೂಡುತಲಿ || ಸಾನುರಾಗದಿ ಬಂದು ನಿಂದಿರಲು ಸುರರೊಡನೆ | ಸೇನಾನಿ 
ಕೇಳ ವಿನಯದಲಿ || ೧ ! ಬೆರಗು ಬೆರಗೀಗಿತ್ತ ನೋಡಿದರೆ ಸೈನ್ಯಗಳ | 
ನೆರವಿಯನು ಕೂಡಿ ಬಂದಿರುವ || ದುರುಳನಾರವಗೇನು ಪೆಸರು ಸಾವಿರ 
ಮುಖದೊ | ಆರುತಿಹನು ಪೇಳಿರಿವನಿರವ || ೨ | ಹತ್ತು ಲಕ್ಷಾಶಗಳ 
ಬಂಧಿಸಿದ ಸ್ಕಂದನದಿ ನಿಹನು ಕಾಲನಂದದಲಿ || ಹೊತ್ತುತಿದೆ ಜಗವಿವನ 
ಕೋಪದುರುಬೆಗೆ ಬಹಳ | ಸತ್ವಯುತ ಖಳರ ಜಾತಿಯಲಿ || ೩ || 
ಸರಿಯಿಲ್ಲ ಖಳನಿಗೆಂದೊರೆಯೆ ಕೇಳುತ ಸುರಪ | ಭರದಿ ನಡೆತಂದು 
ಷಣ್ಮುಖನ || ಚರಣಗೆರಗುತಲೆದ್ದು ಪೇಳಿದನು ಸಿಂಹಾಸ್ಯ | ನಿರವ 
ವಿನಯದಲಿ ಬಲವಥನ || ೪ || 

|| ಸೌರಾಷ್ಟ್ರ ತ್ರಿವುಡೆ || 
ಪ್ರೀತಿಯಿಂದವಧರಿಸು ಗೌರೀ | ಜಾತ ಇಂದಿಲಿ ರಣಕೆ ಬಂದಿಹ | 
ಯಾತುಧಾನನ ಇರವ ಪೇಳ್ವೆನು | ವೋತು ನಿನಗೆ || ೧ || ಅನುಜ 
ಪದ್ಮಾಸುರಗೆ ಮವ| ಗೆನುವರೈ ಸಿಂಹಾಸ್ಯನೆನುತಲಿ | ದನುಜರೊಳಗಗ 
ಳನು ಬಗೆಯನು | ರಣದೊಳಾರ || ೨|| ಧರಣಿಯನು ಮತ್ತದರ 
ತಾಳಿ ಹ | ಉರಗ ಕಚ್ಚಪ ಸಿಂಧುರಂಗಳ | ಧರಿಸಿದನು ದಿನವೊಂದರಲಿ 
ಕೇಳ್ ಕರುಣನಿಧಿಯೆ || ೩ || ಇನ್ನು ಮುಖ ನೂರಿರ್ದರೇನದು | ಗಣ್ಯವೇ 
ನೀ ವಿಶ್ವತೋಮುಖ 1 ನೆನ್ನು ವದ ನಾ ಬಲ್ಲೆ ಘನವೇ ! ಕುನ್ನಿ ನಿನಗೆ । ೪।। 
ಬಿರುಸು ಬಿರುಸೀ ದಿನದ ಕಲಹವು | ಹರಿಯದ್ದೆ ಗಣರಿಂದ ನೀನೇ | 
ತೆರಳಬೇಕೆಂದೆನುತ ಚರಣಕೆ | ಎರಗಿ ನುಡಿದ || ೫ || 

|| ವಾರ್ಧಿಕ || 
ವೃತಾರಿಯಿಂತೆಂದ ನುಡಿ ಕೇಳು ಕಿಡಿಯನುಗು | ಳುತ್ತ ವೀರ 
ಭುಜಾದಿ ಗಣರು ಹರಿದಾ ಖಳನ | ಮುತ್ತಲವ ಕೋಪದಲಿ ಕಡೆಗೆ 


96 | ಶೂರಪದ್ಮವಧೆ 


ವರಾಯಾಪಾಶ ಬೀಸಲದು ಬಳಿಕವರನು ||- ಸುತ್ತಿ ಬಿಗಿದಾಕ್ಷಣದೊಳು 
ದಯಾದ್ರಿಯರಾಚೆ ಗೊ | ವುತ್ತಲ್ಲಿ ಬಿಸುಟು ಬರೆ ಸಿಂಹಾಸ್ಯ ರಣಕೆ 
ಮುಂ ! ದೊತ್ತಿ ಬರುವರ ಕಾಣದಿರೆ ಕಂಡು ತನ್ನ ವರ ನಸುನಗುತ 
ಕರೆದೆಂದನು || ೧ || 


|| ಕೇದಾರಗೌಳ ಝಂಪೆ || 


ಕೇಳಿದಿರೆ ವೀರಭಟರು | ಗುಹನ | ಪರಿಪಾಲನೆಯೊಳಿರುವ ಗಣರು || 
ಹೊರುತನ್ನೊಳಗಲ್ಪರು | ಬರಿದೆ ಹ | ಮಾರಿಗುರೆ ತುತ್ತಾದರು || ೧ || 
ಎಲ್ಲಿ ಗುಹನೆಂಬರ್ಭಕ | ತೋರಿಕೊಡಿರಿ | ಲ್ಲಿ ಕಾಣೆನು ಕೌತುಕ || 
ನಿಲ್ಲದೂಡಿದ ಪೇಳದೆ | ರಣ ಸುಲಭ | ವಲ್ಲೆನ್ನೊಳೆನುತ ತಿಳಿದೆ || ೨ | 
ಏನವಗೆ ನಮ್ಮ ವೈರ | ಇಲ್ಲ ವೈ | ಮಾನಿಕರಿಗಾಗಿ ಕುವರ || ಸೇನೆ 
ಸಹಿತಂದನು | ಕಡೆಯೋಳಪ | ಮಾನವನು ಕೈಗೊಂಡನು || ೩ || ಸ್ಕಂದ 
ನನು ಜರೆದು ಹೀಗೆ| ಸಿಂಹಾಸ್ಯ ನಿಂದಿರಲು ಕಾಣುತವಗೆ || ವಂದಿಸುತ 
ಖಳನೋರ್ವನು | ಲಾಲಿಸೆನು ! ತಂದ ಷಣ್ಮುಖನಿರವನು 11 ೪ || 


|| ಭಾಮಿನಿ || 


ಭೀಮಬಲ ದೈತ್ಯೇಂದ್ರ ಕೇಳಾ | ಸೋಮಧರನಾತ್ಮಜನು ನೆಲಸಿಹ | 
ಹೇಮಕೂಟಾಚಲಕೆ ಪೇಳದೆ ಪೋದನೆಂಬುದನು || ನೀ ಮನದೊಳೆಣಿಸದಿರು 
ಘನ ಸಂ ! ಗ್ರಾಮ ಶೂರನು ಬಾಲನಲ್ಲೆನೆ | ತಾಮಸೀಚರ ನುಡಿದ 
ಕಲಿ ತಾನೆಂದು ಗರ್ವದಲಿ || ೧ || 


|| ವಾರವಿ ಏಕ || 


ಅಲ್ಲಿರುವನೆ ಸುರರೆಲ್ಲರ ಕೂಡುತ | ಕಳ್ಳರಂದದಿ ಗುಹನು || 
ಒಳ್ಳಿತು ನಾ ನಡೆದಲ್ಲಿಗೆ ಶಿಶುವನು 1 ಚಲ್ಲಬಡೆದು ಬಹೆನು || ೧ || 


ಶೂರಪದ್ಮವಧೆ / 97 


ರಣಗಲಿ ಖರೆ ಶಿವನಣುಗನು ಸಮರಾಂ| ಗಣಕೊಮ್ಮೆಯು ಬಂದು || 
ಹೆಣಗದೆ ಬರಿದೇ ಗಣಗಳ ಕೊಲಿಸುವ | ಬಣಗ ದೂರದಿ ನಿಂದು || ೨ || 
ನಡೆವೆನಂ ಬಾಲನ ಹಿಡಿವೆನಾನಣ್ಣಗೆ| ಕೊಡುವೆನು ಕೊಂಡೊಯ್ದು !! 
ಬಡಿವೆನು ತ್ರಿದಶರ ಪಡೆಯನು ಸರ್ವಥಾ | ಬಿ ಬಿಡೆ ಸಿದ್ದವಿದು ||೩ || 
ಒರೆದಿಂತಾ ಖಳ ಪೊರಡಲು ವಾತನು | ಅರಿತುರೆ ಬೇಗದಲಿ || ಹರಿ 
ತಂದೊಯ್ಯನೆ ಹರಜನಿಗೆಂದನು | ಕರಗಳ ಮುಗಿಯುತಲಿ || ೪ || 

1 . ಕಾಂಬೋದಿ ಏಕ || 
ಕಗುಣದೊಳವಧರಿಸೊಲಿದು | ನಾನೀ | ಗೊರವುದ ಪಾರ್ವತೀ 
ತನಯನೆ ತಿಳಿದು || ಪ || ಇಂದಿನಾಹವದಿ ಸಿಂಹಾಸ್ಯ 1 ಮೆರೆ | ದಂದವೇ 
ನೆಂಬೆನು ನಮಗಪಹಾಸ್ಯ !! ಬಂದುದು ಗಣಸಮೂಹಗಳ | ಪಾಶ | ದಿಂದಲಿ 
ಸುತ್ತಿ ಬಿಸಾಡಿದ ದುರುಳ || ೧ || ಹೇಮಕೂಟಾಚಲದೊಳಗೆ | ನೀವು! 
ಕ್ಷೇಮದೊಳಿರುವಿರೆನ್ನುವ ಸುದ್ದಿ ಖಳಗೆ|| ಪ್ರೇಮದೊಳೊಬ್ಬ ದಾನವನು | 
ಪೇಳ | ಲಾ ಮದಾಂಧನು ಬಹ ಕ್ಷಣದಿ ಕೇಳಿದನು || ೨ || 

| ಭಾಮಿನಿ || 
ನೋಡದಕೆ ದಶಲಕ್ಷ ತುರಗವ | ಹೂಡಿದಸುರವರೂಥ ಬರುವ 
ಸ ! ಗಾಢವನು ಮತ್ತದಕೆ ದೈತ್ಯನ ಹೂಂಕೃತಧ್ಯಾನ!! ಕೂಡಿದತಿ 
ರಥರುಗಳ ಘರ್ಜನೆ | ಮೂಡಿಗೆಯೊಳಿರುವಂಬಿನಬ್ಬರ | ಆಡಲಿನ್ನೇನಹಹ 
ಕೇಳುತ್ತಿಹುದಲೇ ಎಂದ !i ೧ | - 

- ! ವಾರ್ಧಿಕ | | 
ಮಂಡೆಯಂ ಮಣಿದಿಂತು ಬಿಸಿ ಮಾರುತಂ | ಖಂಡಪರಶುವಿ 
ನಾತ್ಮಭವ ಕೇಳುತೊಡನೆ ಕೋ | ದಂಡಮಂ ಪಿಡಿದೆದ್ದ ಪ್ರಳಯಕಾಲದ 
ಮಹಾಬೈರವನ ಖತಿಯ ತಾಳಿ || ದಂಡಧರಮುಖ್ಯಾದಿ ಸುರರ ಸಂಸ್ತುತಿಯ 
ಕೈ ಕೊಂಡು ಬಂದೇರಿದಂ ಮಣಿಮಯದ ತೇರನದ | ಕಂಡನಿಲ 
ವಾಘಯಂ ಪಿಡಿದಶ್ವನಿಚಯಗಳನಬ್ಬರಿಸಿ ರಥ ಹರಿಸಿದ || ೧| S 


98 / ಶೂರಪದ್ಮವಧೆ 


. 


| ಕೇದಾರಗೌಳ ಮಟ್ಟೆ | 
ಗಂಧವಾಹನಿಂತು ಗೌರೀ | ಕಂದನೇರ್ದ ರಥವ ಹರಿಸು | ತಂದು 
ಬರುವ ಖಳನ ರಥದ ಮುಂದೆ ನಿಲಿಸಲು || ಕುಂದಿಕೊಳದೆ ನೋಡಿ 
ಖಳನು | ಸ್ಕಂದನನ್ನು ತರಿದು ನಗುವು | ತಂದ ಗುಹನ ಕರೆದು ಬಳಿಕ | 
ಮಂದಹಾಸದಿ | ೧ !! ತಾರಕಾರಿ ಕೇಳು ಸೈನ್ಯ | ವಾರಿಧಿಯನು ಕೂಡಿ 
ಬಂದ | ಕಾರಣವದೇನೆನು ! ಲಾರಂಭಟಿಸಲು ! ವೀರಗುಹನು ನುಡಿದ 
ನೆಲವೊ | ಕೂರರನ್ನು ತರಿದು ಧರೆಯ | ಭಾರ ಕಳೆಯಲೆಂದು ನಿರ್ಜ | 
ರಾರಿ ಬಂದೆನು !! ೨ || ಹುಡುಗ ಕೇಳು ಮೂರುಲೋಕ| ಕೊಡೆಯರಾವು 
ನಮ್ಮ ಜಗದ | ಕಡು ವಿಚಾರ ಶಿಕ್ಷೆ ರಕ್ಷೆ ನಡೆಸಲಿಂದಿಲಿ | ಬಿಡುವ 
ನಲ್ಲನ್ಯರಿಗೆ | ನಡೆಸಿ ನಾನೇ ಕಳೆವೆ ನೋಡು| ಪೊಡವಿ ಭಾರವನ್ನು ನೀನು | 
ನಡೆವದೊಳ್ಳಿತು |೩|| ಧರೆಯು ನಿಮ್ಮೊಡಹುದು ನೀವೇ 1 ದೊರೆಗಳಹುದು 
ಮಾಳುದೇನು | ದುರುಳತನದಿ ಸುರಪಮುಖ್ಯ ! ಸುರರನೆಲ್ಲರ | 
ಮರುಗಿಸುವಿರಿ ಬರಿದೆ ನಿಮ್ಮ | ಸಿರಿಯ ಮದದೊಳದರಿನಿಂದ | ಸರ್ವಥಾವು 
ಬಿಡೆವು ನಮ್ಮ | ಹರಣಗೊಳ್ಳದೆ || ೪ || 

||, ಭೈರವಿ ಏಕ || 
ನೀಲಗಳಜನಿಂತೆನಲು | ಖಳ | ಕೇಳುತ ಘನ ರೌದ್ರದೊಳು|| 
ಬಾಲನೆ ನಿನಗೆ ಪಂಥ | ಬೇಡ| ಪೇಳದೆಪೋಗೆಲೋ ಭ್ರಾಂತ|| ೧ ||ಕೊಲ್ಲದೆ 
ಪೋಗುವನಲ್ಲ | ನಿ | ಮೈಲ್ಲರ ಲಾಲಿಸು ಸೋಲ್ಲ|| ನಿಲ್ಲದೆ ಬಾಣವ 
ಕಳುಹು | ಭಯ ! ಉಳ್ಳಡೆ ತೇರನು ತಿರುಹು || ೨ || ಯಾರಿಗೆ ರಣ 
ಕಂಜುತಲಿ | ನಿಜ | ತೇರನು ನಾ ತಿರುಗಿಸಲಿ || ಕೂರಲಗಿಗೆ ಶಿರಗಳನು | 
ನೀ | ಮಾರದಿರೆ ಕೇಳಿದನು || ೩ || ಕೊಡುವರೆ ಬಂದವನಲ್ಲ ! ಶಿರ 
ಕಡಿವರೆ ಬಂದಿಹೆ ಸುಳ್ಯ ನುಡಿವವನಿಂದೆನಲು | ಖಳ | ನೊಡನು 
ರಿರಿದಕೋಪದೊಳು || ೪ | ನಿನಗಿನ್ನುಂಟೇ ಜಯವು| ಹರ | ತನುಜನೆ 
ನಿನ್ನಯ ಬಲವು! ಹನನಗಳಾದುದರಿಂದ | ಬೇ | ರೆಣಿಸದೆ ಪೋಪುದು 
ಚಂದ || ೫ || 


ಶೂರಪದ್ಮವಧೆ / 99 


|| ವಾರ್ಧಿಕ || 


ದನುಜನಾಡಿದ ಮಾತ ಕೇಳಿ ಮತ್ತವನೊಡನೆ | ಮನಸಿಜಾರಿಜನೆಂದ 
ಗಣಗಳೆಲ್ಲರು ಧುರದಿ | ಎಣಿಸದಿರು ಮಡಿದರೆಂದವರ ನೀ ಕ್ಷಣದೊಳಗೆ 
ತೋರ್ಪೆನೆಂದೆನುತ ಭರದಿ || ಘನ ಪಾಶಹರವೆನಿಪ ವಿಮಲಾಕ್ಷಯಾಸ್ತಮಂ। 
ಕಿನಿಸಿನಿಂದಾರ್ದೆಚ್ಛ ವೀರಭುಜ ಮೊದಲಾದ 1 ಗಣಗಳಂ ತಂದೀವುದೆನು 
ತಟ್ಟಹಾಸಮಂ ಗೈದ ಭವಸಂಜಾತನು || ೧ || 


! ಸೌರಾಷ್ಟ್ರ ತ್ರಿವುಡೆ || 


ಹರಜನೆಚ್ಚಿರುವಸ್ತ್ರವೊಂದ | ಕೈರಡು ಎರಡಕೆ ನಾಲ್ಕು ನಾಲ್ಕಕೆ| 
ಪೊರೆವುದಿನ್ನೇನೆಂಟು ಎಂಟಕೆ | ಭರದೊಳಿರದೆ ! ೧ ! ಷೋಡಶದ ಪರಿ 
ಗಣನೆಯಲಿ ಮಿಗೆ | ಕೂಡೆ ಕೂಡಭಿವೃದ್ದಿಯಾಗುತ ತಿಡಿತವನಿಯ 
ಸರಳು ಝುಂಕೃತಿ| ಮಾಡಿಕೊಳುತ | ೨ || ಮತ್ತೆ ಉದಯ ಮಹಾ 
ಮಹೀಧರ 1 ದತ್ತ ಹರಿದಲ್ಲಿರುವ ಗಣಗಳ 1 ಮೊತ್ತವನು ಮೋಹಿಸಿದ 
ಪಾಶವ ! ಮುತ್ತಿ ಹರಿದು || ೩ || ಸ್ಕಂದನಡಿಯೊಳಗಾ ಗಣೇಘವ | 
ತಂದು ಕೆಡಹುತ ಬಳಿಕ ತೃಪ್ತಿಯ | ಹೊಂದದಾ ಶರಜಾಲವಾಳನ | 
ಅಂದವರಿತು || ೪ || ಬಳಸಿದವು ಖಳ ಸಿಂಹವಕ್ತನ | ಬಲವ ಬಳಿಕಾ 
ಸೈನ್ಯವೆಲ್ಲವ | ಗಳಿಗೆಯಲಿ ಬರಿಗೈದವನರರು 1 ನಲಿವ ತೆರದಿ || ೫ || 


!! ಭಾಮಿನಿ || 


ಬಿದ್ದ ಸೇನೆಯನೆಣಿಸಲಾರಿಂ 1 ಗಿದ್ದ ಪುದು ಮತಿ ಹಸಿವಿನಿಂದೋಡ| 
ನೆದ್ದು ಕುಣಿಯುವ ಮೃತ್ಯುವಿಗೆ ಮನವೊಲಿದು ವಿನಯದಲಿ । ಸಿದ್ದ 
ಪಡಿಸಿದ ಪಾಕಮಂದಿರ | ಬದ್ದವಿದು ಎಂಬಂತೆ ನೆರೆ ತೀ ಡಿರ್ದುದಾಹವ 
ಕಣದಿ ಮಿದುಳುರೆ ಮಾಂಸ ಮೊದಲಾಗಿ || ೧ || 


100 / ಶೂರಪದ್ಮವಧೆ 


| ಕಾಂಬೋದಿ ರಂಪ || 


ಸಂಗರದೊಳಿಂತಖಿಲ ಬಲವಳಿಯ ತನ್ನಂತ | ರಂಗದಲಿ ಸಿಂಹಾಸ್ಯ 
ನೋಂದು | ಕಂಗಳಲಿ ಜಲವಿಳಿಸಿ ಮೌನದೊಳಗಿರೆ ಕಾಣು | ತಂಗಜಾರಿಜ 
ನೆಂದ ಕರೆದು || ೧ || ಯಾರದಳಿದುದು ಸೇನೆನೋಡು ಮೊದಲುಸುರಿರ್ದ | 
ವಾರತೆಯನಿತ್ತೊಮ್ಮೆ ಪೇಳು 11 ಸಾರಿದುದು ನಿನ್ನ ಪರಿವಾರ ನೀನೊಬ್ಬ 
ರಣ | ಧಾರಿಣಿಯೊಳಿಂದುಳಿದೆ ಕೇಳು || ೨ | ದಡಿಗ ಕೇಳಿನ್ನಾ ದರೆಯು 
ಸುರರ ಸೆರೆಗಳು | ಬಿಡುವದೊಳ್ಳಿತು ಮತ್ತವರಿಗೆ 11 ಕೊಡುವದೊಳ್ಳಿತು 
ನಾಕವನ್ನು ಬಿಟ್ಟು ಸ್ನೇಹದಲಿ ! ನಡೆವದೊಳ್ಳಿತು ಬಂದ ಕಡೆಗೆ | ೩ || 
ಅನ್ಯರೊಡನೆಯೊಳಾಸೆ ತರವಲ್ಲ ಮತ್ತದಕೆ | ಕಣ್ಣಿಡಲು ಬಾರದಿದು ಸಿದ್ಧ || 
ಮನ್ನಿಸೆನ್ನಯ ಮಾತ ಮನವಿರ್ದರೆನೆ ಕೇಳಿ | ಕುನ್ನಿಯಂತೆದರು 
ತಿಂತೆಂದ || ೪ || 


| ಭೈರವಿ ಅಪ್ಪ | 


ಹುಡಗ ನೀ ನುಡಿಯದಿರು | ಹೆಚ್ಚಿಗೆ ಮಾತ | ಮೃಡನೆ ಬಂದು 
ಸುರಿದರು | ಕೊಡೆವು ಕೇಳೆಷ್ಟಕು | ತ್ರಿದಿವನ ತ್ರಿದಶರ ಬಿಡೆ ಬಿಡೆ 
ಸಾರು ಸಾರು || ೧ || ಸಾಲದೆ ಒಬ್ಬ ನಾನು | ಯುದ್ದಕೆ ಸೈನ್ಯ ! 
ಜಾಲವು ಮಡಿದರೇನು|| ತೋಳಿನ ಸತ್ಯವ ನೋಡೆನ್ನು ತಿನ್ನೂರು| 
ಕೋಲಕೋಪಿಸುತೆಚ್ಚನು || ೨ || ರುಂಡಮಾಲಜನದರ | ಕಡಿಯ ರೌದ್ರ | 
ಗೊಂಡು ಭರದೊಳಸುರ | ಕೊಂಡಾಡುತೆಸೆದಡೆ ಶರ ಸಾವಿರವ ಗುಹ 1. 
ಖಂಡಿಸಿ ರಾತ್ರಿಚರ || ೩ || ಮತ್ತೆ ಸಾವಿರ ಬಾಣವ 1 ಬಿಡುವೆನೆಂದು | ಎತ್ತೆ 
ಸಾವಿರ ಧನುವ|| ಚಿತ್ರ ಜಾರಿಜ ಕಂಡು ಕಡಿದು ಬಿಸುಟ ರೋಷ| ವೆತ್ತು 
ಚಾಪಗಳೆಲ್ಲವ || ೪ || ಬಾಲನ ಕಡುಹುಗಳ | ನಿಲ್ಲಿಪನೆಂದು | ಶೂಲವ 
ತೆಗೆಯ ಖಳ | ನೀಲಗಳ ನೋಡುತೆಚ್ಚು ಮುರಿದ ಸುವಿ | ಶಾಲ 
ಬಾಣಂಗಳ 11 ೫ || 


ಶೂರಪದ್ಮವಧೆ / 101 


|| ಭಾಮಿನಿ ! 
ಶೂಲ ಪೋಗಲು ಕಂಡು ಸುಮನಸ | ಜಾಲದಲ್ಲಣ ಬಳಿಕ 
ಕೋಪದಿ | ಕೋಲ ಮಳೆಗರೆವುತ್ತಲಿರುತೆರೆ ವೀರ ಶರಜನ್ನ | ಲೀಲೆಯಲಿ 
ಮಿಗೆ ನೋಡಿ ಖಳಗಿಹ 1 ತೋಳೆರಡು ಸಾವಿರವನಾಕ್ಷಣ 1 ಬೀಳಕೆಡಹಿದ 
ನೇನನೆಂಬೆನು ಬಾಣಗಳ ಕವಿಸಿ || ೧11 . 

|| ಶಂಕರಾಭರಣ ಏಕ || 
ಶರಮುಖದೊಳಗಾ | ದುರುಳನ ಕರಗಳ | ಹರಸಂಭವ ಕ | 
ತರಿಸಲು ಮೊದಲಿನ ! ತೆರದಲಿ ಮತ್ತವ| ತರಿಸಲು ಗುಹನದ | 
ಮುರಿದಿಕ್ಕಿಹ ಭೋ 1 ರ್ಗರಯುತ ಮುದದಿ | ೧ || ಮೃಡಜನು ಕಂಡಿದ | 
ಕೊಡನುಸುರಿದ ನೀ | ದಡಿಗನು ಶಿರಗಳ | ಕಡಿಯದೆ ಹಸ್ತಗ | ಲಡ 
ಗದೆನುತ ಶರ | ಗಡಣವನಚ್ಚುರೆ | ಕೆಡಹಿದ ಶಿರಗಳ | ಪೊಡವಿಗೆ 
ಭರದಿ || ೨ | ಬಳಿಕಂತೆಯ ಸಂಜನಿಸಲು ಶಿರಗಳು | ಭಳಿರೆನ್ನುತ ಗುಹ | 
ನಿಳುಹಿದ ಧರಣಿಗೆ 11 ತಳುವದೆ ಮತ್ತದು ಬಳೆದರ ಕೆಡಹಿದ 1. 
ಕೊಳುಗುಳ ಮಧ್ಯದಿ | ತಳೆದತಿ ಖತಿಯ 11 ೩ || 

|| ಭಾಮಿನಿ || 
ಕಡಿವನೀಪರಿ ಗುಹನು ತಲೆಗಳ | ಬಿಡದೆ ಮತ್ತು ಬಳೆವುತಿರ್ದುವು| 
ನಡೆದುದೀ ಪರಿಯಿಂದ ಕದನವು ಸುರರು ಬೆರಗಾಗೆ | ಮೃಡಕುಮಾರಕ 
ಕಾಣುತಚ್ಚರಿ | ಬಡುತ ತನ್ನೊಳು ತಾನೆ ಯೋಚಿಸಿ ! ಕಡೆಗೆ ತಿಳಿದಿಂತೆಂದ 
ವಿಶ್ವವ್ಯಾಪ್ತನತಿ ಭರದಿ | ೧ | 

|| ಪಂಚಾಗತಿ ಮಟ್ಟೆ || 
ವೀರಯಾಗವೆಂಬ ಮಖವು | ಊರೊಳೀಗ ನಡೆವುದಖಿಳ |ಕೂರ 
ದೈತ್ಯರಿಂದಲಿವನ | ಪ್ರೇರಣೆಯೊಳು|| ಊರಿ ಕಡಿದ ತಲೆಗಳದರ 1 ಭೂರಿ 
ಮಹಿಮೆಯಿಂದ ಲೀ ಪ್ರ | ಕಾರ ಜನಿಪುದೆಂದು ತಾರ | ಕಾರಿ ತಿಳಿದನು ||೧ | 
ಮೊದಲು ಮಖವ ನಾಳ ದೈತ್ಯ | ಬುಧರ ತರಿದು ಮತ್ತೆ ಖಳನ | 
ಸದೆದುಬಿಡುವೆನೆಂದೆನುತ್ತ | ಚದುರನಾಗಲು !! ಒದಗಿನಿಂದ ಬಿಡಲು 
ಶರಗ 1 ಳುದುರಿಸುತ್ತ ಕಿಡಿಗಳನ್ನು | ಬೆದರದಿ ಹೋಮಿಸುವರ | 


102 | ಶೂರಪದ್ಮವಧೆ 


ಕೆದರಿ ಕೊಂದವು || ೨ || ಮತ್ತೆ ರೋಷವೆತ್ತು ಹರಜ | ನರ್ತಿಯಿಂದ 
ಖಳನ ಶಿರವ | ಕತ್ತರಿಸಲು ಜವನ ಭಟರು | ಹೊತ್ತುಗಳೆಯದೆ!! 
ದೈತ್ಯನಸುವ ಸೆಳೆಯೆ ಬಿದ್ದ | ಪೃಥ್ವಿಗಾಗ ಸುರರು ಭಾಪ | ನುತ್ತ 
ಪೊಗಳ್ಳರಾಗ ತೋಷ| ವೆತ್ತು ಗುಹನನು || ೩ || 


|| ವಾರ್ಧಿಕ || 


0 . 


ಭಾವಜಾರಿಜನಸ್ಯಹತಿಗಿಂತು ದೈತ್ಯನ ಕ | ೮ವರವು ನೆಲಕುರುಳೆ 
ರಣಮುಖದೊಳುಳಿದಾ ವಿ ! ಭಾವರೀಚರನೋರ್ವನೈ ತಂದು ವರಶ್ರ 
ಪದ್ಮನಂ ಕಂಡು ನಮಿಸಿ ದೇವರೊಲಿದಾಲಿಪುದು ನಿಮ್ಮನುಜ ಸಿಂಹಾಸ್ಯ ! 
ನಾ ವಾಮದೇವನನುಸಂಭವನ ಕದನದಲಿ | ದೇವಲೋಕವ ಸಾರ್ದನೆನೆ 
ಕೇಳಿ ಬಿದ್ದ ನವ ಮೂರ್ಛಯಂ ತಾಳಿ ಧರೆಗೆ || ೧ || 

|| ಭೈರವಿ ರಂಪ || 
ಬಿದ್ದ ಖಳ ಚೇತರಿಸು | ತೆದ್ದು ತಮ್ಮನ ರಣದಿ ! ಗೆದ್ದನೇ 
ಗುಹನು ಪ್ರಾ | ರಬ್ಬವಿದು ನಮ್ಮ !! ೧ 4 ತರಳ ಷಣ್ಮುಖನತ್ತ ತಿರುಗಿರ್ದ 
ಜಯವಧುವ ! ತಿರುಗಿಸದೆ ಬಿಡೆನೆಂಬ ! ಭರವಸದೊಳಿರ್ದೆ || ೨ || 
ಮೂರ್ಲೋಕದಲಿ ನಿನ್ನ | ಪೋಲುವತಿ ಭುಜಶೌರ್ಯ! ಶಾಲಿಗಳ ಕಾಣೆ 
ನೀ | ಕಾಳಗದೊಳಳಿದೆ || ೩ || ನಿನ್ನ ಜೈಸಿದ ಮೇಲೆ! ಎನ್ನ ನಿಡುವನೆ 
ಗುಹನು ! ಪುಣ್ಯವೆನ್ನದು ಎಂದ| ಪುಣ್ಯಜನರರಸ || ೪ || 

_ | ಭಾಮಿನಿ || 
ಪುತ್ರ ಮಿತ್ರ ಕಳತ್ರಸಚಿವರ | ಮೊತ್ತವನ್ನು ಸಹಿತಾಗಿ ಕದನದಿ | 
ವ್ಯರ್ಥ ಕೊಲಿಸಿದ ಲೋಭತನದಿಂದೆಂಬ ದುರ್ಯಶಕೆ|| ಮಿತ್ರಸೋಮಾದಿ 
ಗಳ ಬಳಿಕ ಧ | ರಿ ಯಿರುವನ್ನಬರ ನಾ ನೆರೆ | ಪಾತ್ರನಾದೆನೆ ಹಾ 
ಎನುತ್ತುರೆ ಮನದಿ ಚಿಂತಿಸಿದ || ೧ ! | 


ಶೂರಪದ್ಮವಧೆ / 103 


- | ವಾರ್ಧಿಕ | 


ಖಳವರೇಣ್ಯಂ ಬಳಿಕ ಯೋಚಿಸಿದ ತಾನಿಂತು | ಅಳಲಿ ಮಾಡುವು 
ದೇನು ಪುಣ್ಯವಿದ್ದಂತಹುದು ! ಕೊಳುಗುಳವ ಬಿಡೆ ಸರ್ವಥಾ ನಾನೆ 
ಬಲಸಹಿತ ಪೋಗೀಶಸಂಭವನೊಳು || ಛಲದಿಂದ ಸಂಗರವ ಬಿಡದೆ 
ಗೆದರಿಭಟನ ತಲೆಯಗೊಳ್ಳುವೆ ತೀರದಾದರಾತನಕೈಯೊ ! ಇಳಿವೆ ನಿಶ್ಚಯ 
ವೆಂದು ಕರೆಸಿದಂ ಸಕಲ ಬ್ರಹ್ಮಾಂಡದೊಳಗಿರುವಸುರರ || ೧ || 

ಮಾರವಿ ಏಕ | | 
ನೆರೆದಿಹ ದೈತ್ಯರ ನೆರವಿಯ ದಾನವ | ರೆರೆಯನು ಕೂಡುತಲಿ || 
ಹರುಷದೊಳಾಕ್ಷಣ ಪೊರಟನು ತೇಜಿಯ ! ಭರದೊಳಗಡರುತಲಿ || ೧ || 
ಭೇರಿ ಡಮಾಮಿ ತಂಬಟೆ ಕಹ ! ಳಾರವ ನಿನದದಲಿ !! ಭೋರನೆ ನಡೆದುದು 
ಸೈನ್ಯಾಂಭೋನಿಧಿ | ಶೂರನ ನೇಮದಲಿ || ೨ || ನಳಿನಪತ್ರೋದಕದಂದ 
ದೂಳೆಡ ಬಲ ! ತೋಲೆದುದು ಅವನಿತಳ 11 ತಳುವದೆ ನಿಲಿಸಿದ ಬಂದಾ 
ಕಣದೊಳು| ದಳವನು ಶೂರ ಖಳ || ೩ !! -- 


|| ಭಾಮಿನಿ ! 
ಮುಳ್ಳು ಮೊನೆಯುಚ್ಚಳಿಸುವರೆ ಸ್ಥಳ | ವಿಲ್ಲದಂದದಿ ಧರಣಿ 
ತಳದೊಳ | ಗೆಲ್ಲ ದೈತ್ಯನ ಚಾತುರಂಗವು ಪಸರಿಸಿರೆ ಗುಹನು || ಹಲ್ಲ 
ಕಡಿಯುತ ಕುಣಿಸಿ ಮೀಸೆಯ 1 ಬಿಲ್ಲ ರುಂಕಾರದಲಿ ಸುರಕುಲ | 
ದಲ್ಲಣಂಗಿಂತೆಂದನಿದಿರಾಗುತಲಿ ಶರಜನ್ಮ || ೧ || 


| ತುಜಾವಂತು ಮಟ್ಟೆ | | 
ದನುಜಕುಲವರೇಣ್ಯ ಕೇಳು ಭೂರಿ ಬಲವನು 1 ಘನ ಮದಾಂಧ 
ತೆಯೊಳು ಕೂಡಿ ಬಂದು ಕಣನನು || ವಿನಯದಿಂದ ತೀಡಿ ನಿಂದೆಯಲ್ಲ 
ಭಾಪುರೆ !! ನಿನಗೆ ಸರಿಯದಾರು ಲೋಕದೊಳಗೆ ಪೂತುರೆ !| ೧ || 


104 / ಶೂರಪದ್ಮವಧೆ 


ಮಿತ್ರಕೋಪಮುಖ್ಯ ನಿನ್ನ ಪುತ್ರರನುಜರು | ವ್ಯರ್ಥವಾಗಿ ಹೆಣಗಿ, 
ಕಡೆಗೆ ಸತ್ತುಹೋದರು || ಮತ್ತು ಬಿಡದು ನಿನಗೆ ಕಾಡುವಾಸೆ ಮನದಲಿ | 
ಮತ್ತು ನಿನ್ನ ಕರೆವಳೇನನೊರೆವೆನಿಂದಿಲಿ || ೨ || ರುಂಡಮಾಲನಿತ್ತುದಕ್ಕೆ 
ಹರುಷಗೊಳ್ಳದೆ | ಕಂಡವರ ಒಡವೆಗೇಕಸೂಯೆ ಸಾರಿದೆ || ಭಂಡತನವ 
ಗೈಯದಮರರುಗಳ ಕರೆಯಿಸಿ | ಕೊಂಡು ಕೊಡವರಿಗವರ ಪದವ 
ಮನ್ನಿಸಿ || ೩ || ಉಂಟೆ ನಿನ್ನ ಸರಿಸಮಾನ ಭಾಗ್ಯವಂತರು | ಉಂಟೆ ನಿನ್ನ 
ಸರಿಸಮಾನ ಶೌರ್ಯವಂತರು || ಉಂಟಿದೊಂದು ಕೊರತೆ ತ್ರಿದಶವರ್ಗ 
ವನದಲಿ ! ಬೇಂಟೆಗಾರನೆಂಬುದದನು ಬಿಡು ಬಿಡಿಂದಿಲಿ || ೪ || 


| ಭಾಮಿನಿ | 
ಅನ್ಯರನು ಭಾಧಿಸಿದ ಫಲಗಳು | ಬೆನ್ನ ಬಿಡುವುದೆ ಬಂದ ಕಷ್ಟವ| 
ಕಣ್ಣಿನಲಿ ನೆರೆ ನೋಡಿ ನೋಡದ ತೆರದಿ ನೀನಿನ್ನು || ಗಣ್ಯವಿಲ್ಲದೆ 
ನಡೆಯದಿರು ಕೇ ! ಳೆನ್ನ ಮಾತನ್ನಿ ಭಲ ಭಲ 1 ರೆನ್ನುತಲಿ ಹಲ್ಕಡಿದು 
ಘರ್ಜಿಸುತೆಂದ ಷಣ್ಮುಖಗೆ || ೧ || 


|| ಭೈರವಿ ಏಕ || 
ಮುಚ್ಚಿ ಬಾಯನು ತರಳ | ಸಾಕ್ | ಹೆಚ್ಚಿಗೆನ್ನದಿರೊ 
ಮರುಳ | ಕಿಚ್ಚು ಕಣ್ಣವನೀ ದಿನದಿ | ನೆರೆ | ಮೆಚ್ಚಿವೆ ನೋಡು 
ಸಂಗರದಿ || ೧ || ಬಿಡೆ ಯಾರಳಿದರು ರಣವ | ನಾ | ಕೊಡೆ ಸುರರಿಗೆ 
ಸುರಪದವ | ಕಡೆ ಮಾತಿದು ಕೇಳೆಲಿ | ನಯ | ನುಡಿಯನು ಬಿಟ್ಟು 
ಕಾದಲಿ || ೨ || ಹಿರಿಯರು ನಾವವರರಿಗೆ | ಸುರ | ಪುರವನು 
ಬಿಡುವೆನು ಹೇಗೆ | ಪರರೊಡವೆಯ ಅದು ಕೇಳು | ಎನ | ಗಿರುವದೆ 
ಪಾಪವು ಪೇಳು || ೩ || ಬದ್ದ ದಿ ಸುರರೊಳು ಕರುಣ | ನಿನ 1 ಗಿದ್ದರೆ 
ನಾಕವ ತರುಣ ! ಗೆದ್ದೆನ್ನನು ಕೊಟ್ಟವರ | ನೆರೆ | ಯುದ್ಧ ರಿಸೈ ಎಲೆ 
ಕುವರ || ೪ || 


ಶೂರಪದ್ಮವಧೆ / 105 


| ಭಾಮಿನಿ || 


ಬಿಟ್ಟು ಕಳೆವವನಲ್ಲ ಛಲವನು | ಕೆಟ್ಟರಾನೇ ಕೆಡುವೆ ಯೆನಗೆ || 
ಇಷ್ಟು ಜೀವದೊಳಾಸೆಯುಂಟೆಂದೆಣಿಸಬೇಡಿನ್ನು | ದಿಟ್ಟತನ ನಿನಗಿರಲು 
ಕರೆ ಶರ | ವೃಷ್ಟಿಯನು ನಾ ನೋಳ್ಳೆನೆಂದಾ | ದುಷ್ಟ ಕಡುಕೋಪದಲಿ 
ನುಡಿದನು ಗೌರಿನಂದನಗೆ || ೧ || 


|| ಶಂಕರಾಭರಣ ಏಕ || 


ಯಾತುಧಾನನಿಂತೆನಲಾ ಗೌರೀ | ಜಾತನು ಕೇಳ ಧಿಕ ಮದಾಂಧತಿ | 
ನೀತಿ ಕೆಡುತ ನಮಗೇತಕೆ ಹೆಚ್ಚಿನ | ವಾತೆನುತಲಿ ಶರವಾತವ ಕವಿಸಿದ || 
ಏನನೆಂಬೆ || ೧ | ಬೆದರುವನೇ ಖಳ ಮದನವಿರೋಧಿಜ | ಕೆದರಿದ 
ಬಾಣದ ಹೊದರನು ಕಡಿದತಿ !! ಒದಿಗಿನೊಳೀತನ ಬದಲು ಶರೌಘದಿ | 
ಹೊದಿಸಿದ ದಾನವ ಬೆದರದೆ ಭರದಿ || ಏನನೆಂಬೆ || ೨ || ಮತ್ತೆಚ್ಡೆ 
ಶರಮೊತ್ತವ ಗುಹ ಖಳ | ಕತ್ತರಿಸುತ ಮಸೆವೆತ್ಯಸ್ತಗಳನು | ಮೃತ್ಯುಂಜಯ 
ಸುಪುತ್ರನಿಗೆಚ್ಛಡೆ | ಅರ್ತಿಯೊಳ್ ನಗುನಗುವುತ್ತಲಿ ಕಡಿದ || ಏನನೆಂಬೆ ||೩|| 
ತಿರುಗಿ ನಿಶಾಚರನುರುತರ ಶೂಲವ | ಧರಿಸಲು ಕಂಡಾ ಹರಜನು 
ಸೆಳೆದರೆ ! ದುರುಳನು ಗದೆಗೊಂಡುರವಣಿಸಲು ಭೋ ! ರ್ಗರೆವುತ 
ಗುಹನದ ಮುರಿದನು ಭರದಿ | ಏನನೆಂಬೆ || ೪ || 


!! ಭಾಮಿನಿ || 


ಪಿಂಡಿವಾಳಸಿ ಕುಂತ ಪರಶು ಮು | ಸುಂಡಿ ಮುದರ ಚಕ್ರ 
ಪಟ್ಟಸ ಕಂಡರೆದೆ ಕಂಪಿಸುವ ಖೇಟಕ ಸಬಳ ಮೊದಲಾದ || ತಂಡತಂಡದಿ 
ಮೆರೆಯುವಾಯುಧ | ಕೊಂಡು ದಾನವ ಕಾದಲನಿತನು | ಖಂಡಿಸಿದ 
ಶರಜನ್ಮ ಬಗೆಯದೆ ನಿಮಿಷಮಾತ್ರದಲಿ || ೧ || 


106 | ಶೂರಪದ್ಮವಧೆ 


11 ಕಂದ || 
ಆಯುಧವೆಲ್ಲವು ಪೋಗಿ ನಿ | ರಾಯುಧನಾಗಲು ಬಳಿಕಾ ದಾನವ 
ರೆರೆಯಂ || ನೋಯುತ ಕಡೆಗಾ ಗುಹನೊಳು 1 ಮಾಯಕವನು ತಳೆ 
ದೊಡನಾಹವಕಿದಿರಾದಂ || ೧11 

|| ಶಂಕರಾಭರಣ ಮಟ್ಟೆ || 
ಧುರವ ಗೈದ ದಾನವೇಂದ್ರ | ಹರಕುಮಾರನೊಡನೆ ತಾನು | 
ಕರಿಯ ರೂಪವಾಂತು ಬಳಿಕ | ಗಿರಿಯ ರೂಪದಿ || ಶರಧಿಯಂದ ತಾಳಿ 
ಮತ್ತೆ ! ವರಹನಾಗಿ ಕಡೆಗೆ ಭೋ | ರ್ಗರೆದು ನಿಂದ ಸಿಂಹನಾಗಿ 1 
ಗರುವದಿಂದಲಿ ।। ೧ ।। ಹೊಡೆದ ರಾತ್ರನಾಗಿ ಬಂದು | ಬಡಿದ ಮಾವ 
ನಾಗಿ ಕಾಲ | ಹಿಡಿದ ನಕ್ರನಾಗಿ ಮತ್ತೆ ಗುಡುಗುಡಿಸುತ | ತಡೆದ 
ಕಾಲನಾಗುತಿಂತು | ಧಡಿಗ ವೀರ ಗುಹನಕೂಡೆ| ಬಿಡದೆಕಾದುತಿರ್ದನನ್ನು | 
ನುಡಿವೆನೇನದ || ೨ || ದುರುಳನಿಂತು ಕಪಟದಿಂದ | ಧುರವ ಗೈಯು 
ತಿರಲು ಹರಜ | ಉರಿಯನುಗುಳುತೊಡನೆ ಎಚ್ಚ | ಶರಸಹಸ್ತವ || 
ಭರದೊಳ್ಳದಿ ಬಾಣವಲ್ಲ | ಪರಿಹರಿಸೆ ಮಾಯಕವನು | ತಿರುಗಿ ಬಂದವೇನೆ 
ನುತ್ತ ! ನೊರೆವೆ ಬೆರಗನು || ೩ | | 

| ಭಾಮಿನಿ !! 
ಶಕ್ತಿಧರನದ್ಭುತ ಚರಿತ್ರವ| ವ್ಯಕ್ತವಾಗಿನ್ನೊರೆಯಲೆಂದಿಗು | ಶಕ್ತನೇ 
ನಾನಾದರಾಲಿಸಿರೆಂದನಾ ಸೂತ|| ರಿಕ್ತಹಸ್ತದಿ ಶೂರ ಕಾದುವ | ಶಕ್ತಿ 
ಯಲಿ ನಿಂದಿರಲು ಕಂಡಾ | ಮುಕ್ತಿದಾಯಕ ಗುಹನು ನಗುತಿಂತೆಂದನಾ 
ಖಳಗೆ || ೧ || 

| ಸೌರಾಷ್ಟ್ರ ತ್ರಿವುಡೆ || 
ಎಲವೊ ರಾಕ್ಷಸ ನಿನ್ನ ರೂಪದ | ಬಲುಮೆಗಳನೆಲ್ಲವನ್ನು ತೋರಿದೆ | 
ತಿಳಿಯೆಲಾ ನೀನೆನ್ನ ರೂಪಿನ | ನೆಲೆಗಳನ್ನು || ೧ || ಅಳುಕಬೇಡೆಂದೆನುತ 
ವಾನ| ಕಳವಡದ ಘನವಿಶ್ವರೂಪವನಳವಿನಲಿ ತೋರಿದನು ದೈತ್ಯಗೆ|| 


ಶೂರಪದ್ಮವಧೆ / 107 


ನಲವಿನಿಂದ || ೨ || ಚರಣತಲಮಧ್ಯಪ್ರದೇಶದೊ ! ಛುರುತರದಕುಲ 
ಪರ್ವತಂಗಳು / ಶರಧಿ ಪಾದಾಂತ್ಯದಲಿ ನಭವದು | ಶಿರಸಿನಲ್ಲಿ || ೩ || 
ಬೆರಳಿನಲಿ ನಕ್ಷತ್ರಪಂಕ್ತಿಗ | ೮ರಕವಾಗಿಹ ಗ್ರಹಗಳೆಲ್ಲವು 1 ಮೆರೆವ ನಖದಲಿ 
ಪಾರ್ಶ್ವದೊಳ್ ಋಷಿ | ವರರು ಸುರರು ! ೪ || ದೃಷ್ಟಿಯಲಿ ಹಿಮಕಿರಣ 
ಭಾಸ್ಕರ | ರಷ್ಟ ದಿಕ್ಕುಗಳೆಲ್ಲ ಕರ್ಣದಿ | ಶ್ರೇಷ್ಠ ಮರುತ ಶ್ವಾಸದಲಿ 
ಪರ | ಮೇಷ್ಠಿ ಭುಜದಿ || ೫ || ತಂಡ ತಂಡದ ಸಕಲ ವರ ಬ್ರ | 
ಹ್ಮಾಂಡವೆಲ್ಲವು ಗುಹನ ರೋಮದ | ಕುಂಡದಲಿ ನಲಿದಾಡುತಿರ್ದುದ ! 
ಕಂಡ ಖಳನು || ೬ | 


| ಭಾಮಿನಿ | | 
ದಾನವಾಧಮನಿಂತು ಧೂರ್ಜಟಿ ! ಸೂನು ತೋರಿದ ವಿಶ್ವರೂಪವ | 
ಸಾನುರಾಗದಿ ನೋಡಿ ತಾನೇ ತನ್ನ ಮನದೊಳಗೆ || ಹೀನಬುದಿ ಯ 
ನುಳಿದು ಸೌಮ್ಮ || ಜ್ಞಾನವನು ನೆರೆ ತಾಳುತಿವ ಪರ | ವಾಣುಗತ 
ನೆಂದರಿತು ಬಳಿಕಿಂತೆಂದನತಿ ಮುದದಿ || ೧ || 

|| ಕಾಂಬೋದಿ ರಂಪ | 
ಹರಹರೀ ಷಣ್ಮುಖನು ತರಳನೆಂದೇ ಬಗೆದು 1 ಗರುವದಲಿ ಸಮರ 
ಕಂಗೈಸಿ || ಬರಿದಾಗಿ ಕೊಲ್ಲಿಸಿದೆ ತರಣಿರೌದ್ರಾದಿಗಳ | ಸುರಪದವಿಯನ್ನು 
ನಾ ಬಯಸಿ 11 ೨ ! ತಿಳಿಯದಿರ್ದರು ಎನಗೆ ತಿಳಿವಂತೆ ನೀತಿಗಳ | 
ತಿಳುಹಿದರು ಮಂದಮತಿಯಾಗಿ 1 ತಿಳಿಯದಾದೆನು ಕೆಟ್ಟ ಛಲದಿಂದ 
ಕಾದುವದು ! ಸುಲಭವೇ ಗುಹನಿಗೆದುರಾಗಿ || ೨ | ಸತ್ಯಹೀನರ ಸಿಂಹ 
ವತಾರಕಂಚಮಿತ್ರಕೋಪಾಖ್ಯ ದಾನವರು !! ಸತ್ತರೀತನ ಕೈಯ 
ಮತ್ತಾದರರಿತೆನೇ | ಚಿತ್ರಮತ್ತತೆಯೊಳದ ನಾನು || ೩ || ಮೃಡನ ಭವ 
ಲಕ್ಷ್ಮಿಯೊಡೆಯ ಮುಖ್ಯರಿಗೆ ಕ ಣ್ಣಿಡಲಂಜುವಸ್ತ್ರಶಸ್ತ್ರಗಳ || 
ಕಡಿದಡೆಯು ಮತ್ತಿವನನೆಡಹಿ ವಾತಾಡಿದೆನು ! ಬಿಡದೆ ತಾಳುತಲಿ 
ಧೈರ್ಯವನು ೪ || 


108 | ಶೂರಪದ್ಮವಧೆ 


!! ಭಾಮಿನಿ !! 
ಸರ್ವಥಾ ತರವಲ್ಲವಿವನೊಳು| ಧುರವು ತಾನದರಿಂದಲೀತನ | 
ಮರೆಯ ಹೊಕ್ಕಮರರಿಗೆ ನಾಕವನಿತ್ತು ಕರುಣದಲಿ !! ಸೆರೆಯೊಳಿರುವ 
ಜಯಂತಮುಖ್ಯರ ! ಸೆರೆಯ ಬಿಡುವೆನೆನುತ್ತ ನುಡಿಯು | ತ್ತಿರಲು 
ಗುಹ ಕೈಕೊಂಡ ಮುನ್ನಿನ ರೂಪವನು ಭರದಿ || ೧ || 

| ಕೇದಾರಗೌಳ ರಂಪ || 
ನುತಗುಣರು ಕೇಳಿರಿನ್ನು | ಗುಹ ವಿಶ್ವಾ | ಕೃತಿಯನುಳಿದಿರೆ 
ದೈತ್ಯನು || ರಥದ ಮೇಲಿರ್ದು ಕಂಡು | ನುಡಿದನವನ ಘನದ 
ಕೋಪಗೊಂಡು || ೧ || ನಿನ್ನೊಳಿನಿತುಂಟೆ ಕಪಟ 1 ಕೇಳಾದ | ರಿನ್ನು ಬಾ 
ಕಾದು ಸುಭಟ || ನಿರ್ನಾಮ ಗೈವೆ ಮೊದಲು | ಮತ್ತವರ | ರನ್ನು 
ಕೆಡಹುವ ರಣದೊಳು|| ೨ | ನೀ ತೋರ್ದ ರೂಪ ಕಂಡು | ವೊಮ್ಮೆನಾ 
ಸೋತೆನ್ನೆ ಭ್ರಮೆಯಗೊಂಡು || ವಾತೇನು ಹಲವು ಯೆನಗೆ | ಹೆಚ್ಚಿಸಿದೆ | 
ಖಾತಿಯನು ಬಹಳ ಕಡೆಗೆ 11೩ || ಸಂಧಿ ಮಾತಲ್ಲವಿನ್ನು | ಕೊಡೆನು ವಿಬು | 
ಧೇಂದ್ರನಿಂಗೊರೆದುದನ್ನು 11 ಬಂದುದುರೆ ಬರಲೆನ್ನುತ | ಖಳನು ಹೀ | 
ಗೆಂದು ನುಡಿದನು ಗಜರುತ || ೪ || 

|| ಭಾಮಿನಿ | | 
ಜಗದ ಕಂಟಕನೆಂದ ಮಾತಿನ 1 ಬಗೆಯ ಕೇಳಾ ಗುಹನು ಕಲ್ಲಿಗೆ 
ಹಗಲಿರುಳು ಮಳೆ ಹೊಯ್ದರೇನದು ಕೊಂಬುದೇ ಜಗವ | ಸುಗುಣತನ 
ದಿಂದೆಷ್ಟನೆಂದರು | ಬಗೆವನಲ್ಲೀ ದುರುಳನೆನುತೊಗು | ಮಿಗೆಯ ಕೋಪ 
ದೊಳೆದನು ಘನ ಘೋರಶಕ್ತಿಯನು || ೧ | | 

!, ಮಾರವಿ ಏಕ || 
ಕಡೆಗಾಲದ ಮಹಾ ಮೃಡನಂದದಿ ಭೋ ! ರ್ಗುಡಿಸುತ ಶಕ್ತಿಯ || 
ಪಿಡಿಯಲು ಗುಹ ಜಗ | ನಡುಗಿತೊಡನೆ ಉಡು | ಗಡಣವು ನೆರೆ ದಡ | 


ಶೂರಪದ್ಯವಧೆ / 109 


ದಡಿಸಿತು ದುರಿತದ | ನುಡಿವದಿನ್ನೇನು|| ೧ || ಮತ್ತಾ ಗುಹ ತ | 
ದೈತ್ಯನ ಶಿರವನು | ಕತ್ತರಿಸುತ ಬಾ | ಯಿತ್ತೆನ್ನುತ ತೆಗೆ | ದಟ್ಟನು 
ಘನ | ಶಕ್ತಿಯ ದಿವಿಜರ | ಮೊತ್ತವು ಜಯವೆಂ | ದುತ್ತಮ ರವದಿ || ೨ || 
ಹರಜನ ನೇಮವ ! ಶಿರದೊಳಗಾಗಲೆ | ಧರಿಸುತ್ತದು ಕಿಡಿ | ನೆರವಿಯ 
ನಾ ಗುರು || ತರದಲಿ ಸೂಸುತ | ಹರಿದಾ ದೈತ್ಯನ | ಭರದಲಿ 
ತುಂಡಿಸಿ | ಮರಳಿತು ಕಡೆಗೆ | ೩ || 


1 . ವಾರ್ಧಿಕ || 


ಹರಜ ಕೋಪದೊಳೆಚ್ಚ ಶಕ್ತಿಯಿಂ ದಾನವಂ | ಯೆರಡು ಸಮ 
ತುಂಡಾಗಿ ಧರೆಗುರುಳೆ ತುಂಡೊಂದು | ಬರಿಹಿಯಾದುದು ಮತ್ತೆ 
ಮತ್ತೊಂದು ಕುಕ್ಕುಟವು ತಾನಾದುದಾಕ್ಷಣದೊಳು || ಒರೆವುದಿನ್ನೇನೆಂದು 
ನವಿಲಿಗಾ ಕುಕ್ಕುಟಗೆ | ತರುವಾಯ ಸುಜ್ಞಾನ ಬರಲು ಷಣ್ಮುಖನ 
ಶಿರಿ | ಚರಣದಲಿ ಬಿದ್ದು ಹೊರಳುತ ನುತಿಸುತಿರೆ ಕಂಡು ನಗುತೆಂದ 
ಶರಜನ್ಮನು | ೧ || 

| ಕೇದಾರಗೌಳ ಅಪ್ಪ || 
- ಕೇಳಿರಿ ಕುಕ್ಕುಟ ಕೇಕಿಗಳಿರ್ವರು ! ಲೀಲೆಯೊಳೆಂಬುದನು || ತಾಳ 
ಬೇಡಂಜಿಕೆ ದಿಟವಾಗಿ ದಯದಿಂದ | ಪಾಲಿಪೆ ನಿಮ್ಮ ನಾನು || ೧ || 
ರಥದ ಮೇಲಿರು ತಾಮ್ರಟನೆ ಧ್ವಜವಾಗಿ | ಸತತ ಪಕ್ಷೀಂದ್ರ 
ನೀನು || ಹಿತದಿಂದ ವಾಹನವಾಗಿರೆನ್ನುತ ಕೌಂಚ | ಮಥನನಿಂತುಸುರಿ 
ದನು || ೨ 1 ಹರಜನ ನುಡಿಗೊಪ್ಪಿ ಕೇಕಿ ಕುಕ್ಕುಟರಿರ್ವ 1 ರೊರೆದಂತಿಲ್ಲಿ 
ರುತಿರಲು || ಸುರಿಸಿದರಂಬರದಿಂದ ಹೂಮಳೆಯನು | ಶರಜನ್ನನಂಗ 
ದೊಳು || ೩ || ಬಳಿಕ ವಿಧಾತ್ರಾದಿ ಸುರರು ಸೇನಾನಿಯ | ಬಳಿಗೆ 
ಒಂದಾಗಿ ಬಂದು || ಜಲಧಿಯ ಘೋಷದಿ ಪೊಗಳಿದರೆಲ್ಲರು ! ನಲಿನಲಿ 
ಯುತ್ತಲದು || ೪ || 


110 / ಶೂರಪದ್ಮವಧೆ 


|| ವಾರ್ಧಿಕ || 
ಜಯತು ಜಯ ಜಗದೀಶ ರವಿಕೋಟಿಸಂಕಾಶ ! ಜಯತು ಸಜ್ಜನ 
ಸಂಗ ವೈರಿಮದಗಜಸಿಂಗ | ಜಯತು ದೀನರ ನಾಥ ಗೌರಿತನುಸಂಜಾತ 
ಜಯತು ದಶೌಘಪ್ರೀತ|| ಜಯತು ಜಯ ದೈತ್ಯಾಬಿ ಮಥನ ವಿಧು 
ಸಮವದನ | ಜಯತು ಜಗದಾಧಾರ ಧೂರ್ಜಟಿಯ ಸುಕುಮಾರ | 
ಜಯತು ನಿತ್ಯಾನಂದ ಭಕ್ತವನಮಾಕಂದ ಜಯತು ಜಯ ಜಯ 
ವೆಂದರು || ೧ || 

|| ಭಾಮಿನಿ || 
ತಾರಕಾರಿಯನಿಂತು ಸುಮನಸ | ವಾರ ಪೊಗಳುತ್ತಿರಲಿಕಿಲು| 
ಶೂರಪದ್ಮನ ಮರಣವಾರ್ತೆಯನೋರ್ವ ಖಳನವನ | ನಾರಿಯೊಡ 
ನುಸುರಿದೊಡೆ ದುಃಖದ | ವಾರಿಧಿಯೊಳಾಳುತ್ತ ಸಂಗರ | ಧಾರಿಣಿಗೆ 
ನಡೆತಂದು ಪ್ರಿಯನನು ಕಾಣುತಳಲಿದಳು || ೧ || 

|| ಆನಂದಭೈರವಿ ಏಕ ! : 
ಪ್ರಾಣನಾಥ ನಿಶಿಚರೇಂದ್ರ | ದಾನವಾಬಿ ಚಂದ್ರ || ಪ್ರಾಣವನ್ನು 
ತೊರೆದೆಯಿಂದು | ಎನಗೆ ಪೇಳೇನೆಂದು || ೧ || ನೃತ್ಯರೆಲ್ಲ ಸುರರು ಸೃಷ್ಟಿ | 
ಪರ್ತ ನಿನ್ನ ಮಿತ್ರ | ಮೃತ್ಯುವನ್ನು ಬಗೆಯದಾತ | ಸತ್ತೆಯಾ ವಿಚಿತ್ರ || ೨|| 
ಬಂಧುಬಾಂಧವರನು ತನ್ನ | ಕಂದರನ್ನು ಸಹಿತ | ಇಂದ್ರಪಟ್ಟಕ್ಕಾಗಿ 
ಕೊಲಿಸಿ | ಸಂದೆ ಕಡೆಗಿನ್ನೆತ | ೩ || ಮುನ್ನ ಗೈದ ಪಾಪವೆನಗೆ 1 ಬೆನ್ನ 
ಬಿಡದೆ ಹೋಯ್ತು | ನಿನ್ನ ಕೂಡಿ ಸುಖದೊಳಿರಲು । ಪುಣ್ಯವಿಲ್ಲ. 
ದಾಯು || ೪ || ಯಾರಿಗೆಂಬೆನಿನ್ನು ದೂರ! ಯಾರು ಕೇಳೋರಿಲ್ಲ || 
ದಾರಿಯೇನಾನೆಂಬುದನ್ನು ಮಾರವೈರಿ ಬಲ್ಲ|| ೫ | | 

_H , ಸಾಂಗತ್ಯ ರೂಪಕ || 
1 ನಳಿನಕೋಮಲೆಯಿಂತು ಅಳುತ ಕಡೆಗೆ ತಾನು | ತಳುವದೆ ಧೈರ್ಯ 
ತಾಳುತಲಿ || ಫಲವಿಲ್ಲ ಸುಮ್ಮನೆ ಕಳವಳಸಿದರಿನ್ನು ! ಕಳೆದು ಪೋದುದು 
ಕಾರ್ಯವೆಲ್ಲ || ೧ || ಧರೆಯೊಳಗಿರಬಾರದೆಂದೆನುತಾಗ | ಭರದಿ 


ಶೂರಪದ್ಮವಧೆ / 111 


ಕಾಷ್ಠವಗೂಡಿ ತನ್ನ । ವರನ ಕಾಯುವನಿಟ್ಟು ವುರಿಗೊಳಿಸುತ ಬಲು | ಕರಗಿ 
ಧುಮ್ಮಿಕ್ಕುತಲದಕೆ || ೨ || ಹರ ಶಂಭು ಶಿವ ಪುರಹರನೆಂದು ಬಾಯೊಳು| 
ಚರಿಸುತ್ತ ಪೂರ್ಣಭಾವದಲಿ ! ಭರದಿಂದ ತೊರೆದಳು ತನ್ನ ಪ್ರಾಣವ 
ಒರೆವುದೇನ್ ಸಹಗಮನದಲಿ || ೩ || ಇತ್ಯ ಸಿಂಹಾಸ್ಯಾದಿ ದೈತ್ಯರಂಗನೆ 
ಯರು | ಚಿತ್ತವಲ್ಲಭರೆಲ್ಲ ಮಾಡಿದ | ವರ್ತಮಾನವ ಕೇಳಿ ಮಡಿದರು 
ಶ್ರ ನ | ಪತ್ನಿ ಯ ಕೃತ್ಯ ಕೈಕೊಂಡು || ೪ || 


1. ವಾರ್ಧಿಕ || 


ಹಿಂದೆ ರಣದೊಳಗೊಡಿ ಮತ್ಸದಾಕಾರದಲಿ ಸಿಂಧುವಿನೊ 
ಇಡಗಿರ್ದ ಕನಕಾಸುರಂ ಬಳಿಕ | ತಂದೆಯಳಿವಂಕೇಳಿ ನಡೆತಂದು ತನ್ನವರ 
ದುಃಸ್ಥಿತಿಗಳಂ ನೋಡುತ || ನೊಂದುಕೊಳುತವರಿಗೂರ್ಧಕ್ರಿಯೆಯ 
ವಿಧಿವಿಹಿತ | ದಿಂದ ವಿರಚಿಸಿ ಕಡೆಗೆ ನಡೆದನವ ತಪಕಾಗಿ 1 ಸ್ಕಂದನಿತ್ತ 
ಸುರನೊಳು ಸೆರೆಯೊಳಿರ್ಪಮರರಂ ಕರೆತರಿಸಿದಂ ಭರದೊಳು || ೧|| 


!! ಸೌರಾಷ್ಟ್ರ ತ್ರಿವುಡೆ || 


ಸಂದ ಬಳಿಕಾ ಸುರರ ಗಣಗಳ | ವೃಂದವನು ಕೂಡುತ್ತ ಪೂರ್ಣಾ| 
ನಂದದಲಿ ಪೊರಮಟ್ಟನೇರುತ ಸ್ಯಂದನವನು || ೧ || ಹೇಮಕೂಟಾಚಲ 
ದೊಳತಿ ಸು | ಪ್ರೇಮದಿಂದಿಳಿದೊಡನೆ ವರ ಸು 1 ತಾಮಮುಖ್ಯಾದ 
ಖಿಲ ತ್ರಿದಶ | ಸೊಮಕೆಂದ || ೨ || ಕೇಳಿರನುದಿನ ನಿಮ್ಮ ಬಿಡದುರೆ | 
ಗೋಳುಗುಟ್ಟಿಸಿದಸುರರೆಲ್ಲರ | ಸೀಳಿದೆನು ನೀವ್ ನೋಡುವಂತಿರೆ | 
ಕಾಳಗದಲಿ || ೩ || ನುಡಿದ ಭಾಷೆಯು ಸಂತು ಕೇಳಿರಿ | ಕಡು ಭಯ 
ಗಳಿಲ್ಲ ನಿರ್ಜರ | ಪಡೆಗೆ ಮುನ್ನಿಂದಧಿಕ ಸೌಖ್ಯವ | ಕೊಡುವ 
ಮೃಡನು || ೪ || 


112 | ಶೂರಪದ್ಮವಧೆ 


|| ಭಾಮಿನಿ || 
ಪೋಗಿರೆ ನೀವ್ ನಿಮ್ಮ ಪುರದೆಡೆ | ಗೀಗ ಸಂತಸದಿಂದೆನುತ್ತಾ | 
ನಾಗಭೂಷಣನಾತ್ಮಭವನಪ್ಪಣೆಯ ಕೊಡೆ ಸುರಪ || ಬೇಗದಿಂದೈ ತಂದು 
ಕರುಣಾ | ಸಾಗರನ ಸಿರಿಚರಣ ಕೊಯ್ಯನೆ 1 ಬಾಗಿ ವಂದಿಸಿ ಬಳಿಕ 
ನುಡಿದನು ಮಧುರವಚನದಲಿ || ೧ || 

|| ಕೇದಾರಗೌಳ ಅಪ್ಪ || 
ಹರುಷದೊಳವಧರಿಸೊಲಿದೆನ್ನ ಮಾತನು | ಶರಜನ್ಮ ಕರುಣದಲಿ !! 
ಸುರರನುಪದ್ರಿಪ ಶೂರಪದ್ಯಾದ್ಯರ| ತರಿದೆಮ್ಮನಿಂದಿನಲಿ || ೧ || ಭೂರಿ 
ಕಾರುಣ್ಯದಿ ಸಲಹಿದೀ ಪರಿಯುಪ | ಕಾರಕೆನ್ನಯ ಮಗಳ 11 ಧಾರೆಯ 
ನೆರೆದೀವೆ ವರಿಸೆಂದೆನುತ ಬ | ಲಾರಿ ಹೇಳಿದ ಬಹಳ || ೨ || ಇಂದ್ರನೀ 
ಪರಿ ಭಕ್ತಿಯಿಂದ ಪೇಳಲು ಗುಹ | ಚಂದವಾಯಿತು ನಿನ್ನಯ || ನಂದನೆ 
ಯನು ಕೊಡು ವರಿಸುವೆನಿದು ದಿಟ 1 ವೆಂದನು ಕಾರ್ತಿಕೇಯ || ೩ || 

|| ಭಾಮಿನಿ || 
ಸುರಪನೊಡನಿಂತೆನುತ ಷಣ್ಮುಖ ನೊರೆವ ಮಾತನು ಮಿಕ 
. ದಶರ | ನೆರವಿ ಕೇಳುತ್ತಧಿಕ ಹರುಷವ ತಾಳ ರಡಿಗಡಿಗೆ || ಸರಸಿ 
ಜೋದ್ಭವ ಶಿವನ ಗಿರಿಜೆಯ | ಕರೆಸಿ ಬಳಿಕಾ ಸುಮನಸರುಗಳ | ಗುರುವ 
ಬರಿಸುತ ದಿನವ ನಿಶ್ಚಯಿಸಿದನು ಮುದದಿಂದ || ೧ || 

ಸಾಂಗತ್ಯ ರೂಪಕ || 
* ಶೌನಕಾದಿಗಳೆಲ್ಲ ಕೇಳಿರೇ ಪರಿಗಳಾ 1 ಸೇನಾನಿ ಮದುವೆಗೆ ದಿನವ || 
ವಾಣಿವಲ್ಲಭನಿಟ್ಟು ಬಳಿಕ ಸಿಂಗರಿಸಿದ 1 ನೇನೆಂಬೆ ಗುಹನ ಮಂದಿರವ ॥ ೧॥ 
ಗರುಡಚಾರಣಸಿದ್ದ ಸಾಧ್ಯ ಕಿಂಪುರುಷರ | ಉರಗ ಕಿನ್ನರರ ಖೇಚರರ || 
ಸುರರ ಗಂಧರ್ವರ ಋಷಿಗಳ ದೊರೆಗಳ | ಕರೆಸಿದನ ಜನಿತ್ಯ || ೨ || 
ಭೇರಿ ಡಮಾಮಿ ಮದ್ದಳೆ ಮೊದಲಾದ ಗಂಭೀರ ನಿಸ್ವನದಿಂದ 
ಸುರಪ || ಭೂರಿ ಸ್ತ್ರೀಪುರುಷರ ಕೂಡಿ ದಿಬ್ಬಣವಾಗಿ 1 ಭೋರನೆ ಬಂದ 
ಸಂತಸದಿ || ೩ || 


ಶೂರಪದ್ಮವಧೆ / 113 


| ಭೈರವಿ ರಂಪ || 


ಬಂದ ದಿಬ್ಬಣದವರ ಕಾಣುತಲಿ ಲೋಕೇಶ | ಚೆಂದದಿಂದುಪಚರಿಸಿ 
ಕಡೆಗೆ !! ಬಂದುದಿದೆ ಸುಮುಹೂರ್ತ ತಡವೇತಕೆನಲು ದೇ | ವೇಂದ್ರ 
ಪುತ್ರಿಯನು ಭರದೊಳಗೆ || ೧ 11 ಎತ್ತಿ ಕಟಿಯೊಳಗಿಟ್ಟು , ಶಚಿಸಹಿತ 
ಬಂದು ಶತ | ಪತ್ರಸಂಭವಮುಖ್ಯನುತಗೆ | ಅರ್ತಿಯಲಿ ಧಾರೆಯನು 
ಯೆರೆದಿತ್ಯನಂದಿನ ಮ | ಹೋತ್ಸವವನೇನೆಂಬೆ ಕಡೆಗೆ | ೨ | ಸುರಿಸಿದರು 
ಮೇಲಧ್ರದಿಂದಲಾ ವಧುವರರ ಶಿರಮುಡಿಗೆ ಭರದಿ ಪೂಮಳೆಯ || 
ಧರಣಿಯಮರರು ಬಳಿಕ ತಳಿಯುತಲಿ ಹರಸಿದರು ! ಹರುಷದಲಿ 
ಮಂತ್ರದಕ್ಷತೆಯ || ೩ || 


| ಭಾಮಿನಿ || 
ದೇವಸೇನೆಯನಿಂತು ಸುರಪತಿ 1 ದೇವ ಸುಬ್ರಹ್ಮಣ್ಯ ಗತಿಶಯ | 
ಠೀವಿಯಲಿ ಧಾರೆಯನು ಎರೆಯಲು ಬಳಿಕ ನಿರ್ಜರರ | ಭಾವೆಯರು 
ಕಂಡಧಿಕ ಹರುಷದಿ 1 ನೀವಿಯನು ಸೆಳೆದುಟ್ಟು ನಿರ್ಮಲ ! ಭಾವದಿಂದಾ 
ರತಿಯ ತಂದೆತ್ತಿದರು ವಿನಯದಲಿ | ೧ | 


| 


ಡವಳಾರ ಏಕ || 


ತಂಬಟೆ ಪಟಹ ಡಿಂಡಿಮ ಕಹಳಾರವದಿ | ಕೊಂಬು ಮದ್ದಳೆ. 
ತಾಳಾದಿಗಳ ನಿಸ್ವನದಿ || ಕುಂಭಿನಿಯಮರರ ಮಂತ್ರದಾರ್ಭಟದಿ | ಕಂಬು 
ಕಂಠಿನಿಯರು ಬಹಳ ಸಂಭ್ರಮದಿ | ಅಂಬುಜದಾರತಿಯ ಬೆಳಗಿರೆ | 
ಶೋಭನ || ೧ || ಹರನಿಗುದ್ಭವಿಸಿದ ಧಾರಿಣಿಯ ಕಂಟಕರ | ತರಿದು ಪೊರೆದೆ 
ಮರೆವೊಕ್ಕ ನಿರ್ಜರರ || ಪರಮಪಾವನ ನಿನ್ನ ಮಹಿಮೆಯ ವಿವರ | 
ಒರೆಯಲು ಕೂಡದು ನಮಗೆನುತಲಿವರ | ಸುರುಚಿರದಾರತಿಯ ಬೆಳಗಿರೆ || 
ಶೋಭನ || ೨ || ಮಂಗಳಮಹಿಮ ಶ್ರೀಸುಬ್ರಹ್ಮಣ್ಯನಿಗೆ | ಮಂಗಳ 


114 | ಶೂರಪದ್ಮವಧೆ 


ದೇವಸೇನೆಗೆ ನಿರುಪಮೆಗೆ || ಮಂಗಳ ಪಾರ್ವತಿಮೋಹದಾತ್ಮಜಗೆ | 
ಮಂಗಳವೆಂದುರೆ ಪಾಡು , ಕಡೆಗೆ | ಮಂಗಳಾರತಿಯ ಬೆಳಗಿರೆ || 
ಶೋಭನ || ೩ || 

|| ಭಾಮಿನಿ || 
ಪರಮಋಷಿಗಳು ಕೇಳಿರಿಂತೀ | ಪರಿಯ ಸಂಭ್ರಮದಿಂದ ಲಗ್ನದ | 
ವರಸುಕಾರ್ಯವ ನಡೆಸಿ ವಿಧಿ ಮೊದಲಾದ ಸುರವರರು | ಹರುಷದಲಿ 
ಷಣ್ಮುಖನ ಚರಣ | ಕೈರಗಿ ಬೀಳೊಂಡೊಡನೆ ತಮ್ಮಯ | ಪುರವ ಸೇರಿದ 
ರಿ ಗುಹನಿರುತಿರ್ದ ಸೌಖ್ಯದಲಿ || ೧ || 

| ಸೌರಾಷ್ಟ್ರ ತ್ರಿವುಡೆ || 
ಸೂತನೀ ಪರಿ ಶೌನಕರಿಗುರೆ | ವೋತು ಪೇಳಿದ ಪಾರ್ವತಿಯ 
ತನು | ಜಾತನವಲ ಮಹಾಚರಿತ್ರದ 1 ಕೌತುಕವನು || ೧ | ಪೃಥ್ವಿ 
ಯೋಳು ಪಣಂಬೂರೊಳಿರುತಿಹ | ಧಾತ್ರಿ ಸುರ ತಿಮ್ಮಯ್ಯನೆಂಬನ | 
ಪುತ್ರ ವೆಂಕಟರಮಣ ಸಂತಸ ವೆತ್ತು ಹರಿಯು || ೨ !! ಕೇಳಿಸಿದ ತೆರದಿಂದ 
ಲಿದರನು ! ಪೇಳಿದೆನು ತಪ್ಪಿರಲು ಬಯ್ಯದೆ | ಲೀಲೆಯಿಂದಲಿ ತಿದ್ದ 
ಸೂಯವ | ಬೀಳುಗೊಡುತ || ೩ || ಮೆರೆಸಬೇಹುದು ನಿಮ್ಮ ನಿರತದಿ | 
ಉರಗಗಿರಿ ಶ್ರೀ ವೆಂಕಟೇಶನು | ಹರುಷದಲಿ ನೆರೆ ಪೊರೆವ ನೋಡಿರಿ | 
ಕರುಣದಿಂದ || ೪ || 

... ಮಂಗಲಂ ... 

|| ಮೋಹನ ಏಕ || 
ಮಂಗಳ ಶ್ರೀ ಸುಬ್ಬರಾಯನಿಗೆ 1 ಜಯ | ಮಂಗಳ ಪಾರ್ವತೀ 
ತನಯನಿಗೆ 1 ಪ || ಕ್ರೂರತಾರಕಕ್ರೌಂಚ ಮೊದಲಾದ ದೈತ್ಯರ | 
ಗಾರುಗೆಡದೆ ಯುದ್ಧದಲ್ಲಿ ಸೋಲಿಸಿ | ಸೇರಿದ ಭಕುತರ 
ಬಳಗವ ಸಲಹಿದ | ಪಾಗಮಹಿಮ . ಕಾರ್ತಿಕೇಯನಿಗೆ || ೧ || 


ಶೂರಪದ್ಮವಧೆ / 115 


ಮಂಗಳಕಾಯಗೆ | ಮನುಮಥರೂಪಗೆ | ಕಂಜಭವಾದಿ ತ್ರಿದಶನುತಗೆ || 
ಅಂಜದೆದುಷ್ಟರ ನೆರವಿಯನೆಲ್ಲವ | ಭಂಜನ ಗೈದುರೆ ಮೆರೆದವಗೆ || ೨ || 
ಪೊಡವಿಯೊಳೀಗಲು ಕುಡುಪೆಂಬ ಸ್ಥಳದಲ್ಲಿ | ದೃಢವಾಗಿ ನಿಂತು 
ಸಂಸ್ತುತಿಪರಿಗೆ || ಬಿಡದೆ ಕೇಳಿ ಷ್ಟವ ಪಾಲಿಸಿ ಸಲಹುವ ಮೃಡನಾತ್ಮ 
ಭವ ಸುಬ್ರಹ್ಮಣ್ಯನಿಗೆ || ೩ || 


ಅಂತೂ ಸಂಧಿ ೨ ಕ್ಯಂ ಮಂಗಳಂ 


ಸಂಧಿ ೧ ಪದ್ಯಸಂಖ್ಯೆ 348 
ಸಂಧಿ ೨ ಪದ್ಯಸಂಖ್ಯೆ 509 


ತಿದ್ದುಪಡಿ 


ಪುಟ 


ಪಂಕ್ತಿ 


ತಪ್ಪು 


ಕಂಜ 


ಕೈಲಂಜ 
ಪೋಗುತಳ 
ಮಹೇಶದ 
ನಿದ್ವಂದ್ವ 


44 


11 


ದಿನು 
ಇರ 


ಕೆಳರಿದಿಹ 


ಪೋಗುತಲಾ 
ಮಹೇಶನ 
ರ್ನಿಂದ 
ದಿಗು 
ಟೊರೆ 
ಕೇಳರಿದಿರ 
ರೀತನೆ 
ಮರೌಘವ ಸೆರೆ 
ಕರ್ತ ಬಿಡು ಬಿಡಿದ 
ದಾನವನುರು 
ನೆಗಳಾಗಿ 


ರೀಶನೆ 


ಮರೌಘ ಸೆರೆ 
ಕತ ಬಿಡಿದ | 
ದಾನವರು 
ನೆನಳಾಗಿ 


ಶ್ರೀ ಕೆ . ವೆಂಕಟರಾಯಾಚಾರ್ಯ, ವಿದ್ವಾನ್ 

ಸುರತ್ಕಲ್ಲು. 


ಪರಿಚಯ 


ಇವರು ಸುರತ್ಕಲ್ಲಿನ ವಿದ್ಯಾದಾಯಿನೀ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ 
ಅಧ್ಯಾಪಕರಾಗಿದ್ದಾಗಲೂ , ಈಗಲೂ , ಸಾಹಿತ್ಯವಿಮರ್ಶೆ ಸಂಶೋಧನೆಗಳಲ್ಲಿ ಆಸಕ್ತ 
ರಾಗಿದ್ದಾರೆ. ನಾಲ್ವತ್ತು ವರ್ಷಗಳಲ್ಲಿ ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿಯೂ 
ಹಲವಾರು ಸಂಭಾವನಾಗ್ರಂಥಗಳಲ್ಲಿಯೂ ಪ್ರಕಟವಾದ ಇವರ ಲೇಖನಗಳನ್ನು 
ವಿದ್ವಾಂಸರನೇಕರು ಮೆಚ್ಚಿದ್ದಾರೆ. 

ಕನ್ನಡದ ಉತ್ತರಕಾಂಡ ರಾಮಾಯಣ, ಆದಿತ್ಯಪುರಾಣ, ಶುಕಸಪ್ತತಿಗಳೆಂಬ 
ಕಾವ್ಯಗಳನ್ನು ಪ್ರಕಟಿಸಿದರು . ಸಾಹಿತ್ಯದ ಹಿನ್ನೆಲೆ, ಸಾಹಿತ್ಯ ಹಾಗೂ ಸಂಶೋಧನೆ, 
ಸಾಹಿತ್ಯ - ಸಂಶೋಧನೆ, ಸಾಹಿತ್ಯದನೋಟಗಳು , ಸಾಹಿತ್ಯತರಂಗ , ಸಾಹಿತ್ಯದೀಪಿಕೆ 
ಗಳೆಂಬ ಇವರ ಲೇಖನಸಂಕಲನಗಳು ಮುದ್ರಣವಾಗಿವೆ. ಇದೀಗ ಸಾಹಿತ್ಯಪ್ರಭ 
ಪ್ರಕಟವಾಗಲಿದೆ. 

ಆಸುಪಾಸಿನವರಲ್ಲಿದ್ದ ಹಸ್ತಪ್ರತಿಗಳನ್ನು ಸಂಗ್ರಹಿಸುತ್ತ ಅಲ್ಲಿಯ ಸತ್ 
ಕೃತಿಗಳನ್ನು ಪ್ರತಿಮಾಡಿ ಆ ಬಗೆಗೆ ಪರಿಚಯಲೇಖನಗಳನ್ನು ಬರೆಯುವುದು 
ಇವರ ಹವ್ಯಾಸ. ಅಂತೆ “ ಗಯಾಸುರಕಾಳಗ ” ಎಂಬ ಯಕ್ಷಗಾನಕೃತಿ, ಈಗಿನ 
* ಶೂರಪದ್ಮಾಸುರ ಕಾಳಗ ” ಅಚ್ಚಾದುದು ಇಲ್ಲಿ ಉದಾಹರಣೀಯಗಳು. 

ಮದ್ರಾಸು, ಕರ್ಣಾಟಕ ಸರಕಾರಗಳಿಂದ ಇವರ ಕೃತಿಗಳಿಗೆ ಬಹುಮಾನಗಳು 
ದೊರಕಿವೆ; ಹಲವೆಡೆ ಇವರಿಗೆ ಸನ್ಮಾನಸಮಾರಂಭಗಳು ನಡೆದಿವೆ. ಇವರಿಂದ 
ಇನ್ನೂ ಅನೇಕ ಲೇಖನ - ಕೃತಿಗಳ ಪ್ರಕಟನೆಯಾಗಲಿ ! 


- ಎಚ್ , ಬಿ . ಎಲ್ . ರಾವ್ , ಮುಂಬಯಿ . 


ಕವಿ ಪರಿಚಯ 


ವೆಂಕಟರಮಣ 


ಸುರತ್ಕಲ್ಲು ಕೇಂದ್ರದ ಮಯ್ಯ ವಟಿ ( ಮೆರ್ಪಾಡಿ) ಯ ತಿಮ್ಮಪ್ಪಯ್ಯನವರ 
ಸುಪುತ್ರರಾದ ಇವರು ಮಾಯಿಪ್ಪಾಡಿ ಅರಸರ ಮನೆಯಲ್ಲಿ ಅಟ್ಟಾರ್‌ ಆಗಿದ್ದರು. 
ಕೊನೆಯ ಹರೆಯದಲ್ಲಿ ಸ್ವಗ್ರಾಮದಲ್ಲಿಯೇ ನೆಲಸಿದ್ದರು, 

ಪ್ರಹ್ಲಾದ ಚರಿತೆ , ಮಹಾಲಸಾ ಕಲ್ಯಾಣ, ಶೂರಪದ್ಮಾಸುರ ಕಾಳಗ, 
( ಯಕ್ಷಗಾನ ಕೃತಿಗಳು ) ; ಕಾವೇರೀ ಮಹಾತ್ಮ , ವೆಂಕಟಗಿರಿ ಮಹಾತ್ಮ , ಅನಂತ 
ವ್ರತಕತೆ , ಸಂಕ್ಷಿಪ್ತ ಉತ್ತರಕಾಂಡ ರಾಮಾಯಣಗಳು ಇವರ ಕೀರ್ತಿಯನ್ನು 
ಚಿರಸ್ಥಾಯಿಯಾಗಿಸಿವೆ. 

ಅನೇಕ ಕೃತಿಗಳ ಪಠನದಿಂದಾಗಿ ಇವರು ಈ ಕೃತಿಗಳ ರಚನೆಗೆ ತೊಡಗಿದ 
ರೆಂದು ಹೇಳಬಹುದು. ಆಯಾ ಕೃತಿಗಳ ಮೌಲಿಕ ಗ್ರಂಥಗಳನ್ನು ಅಭ್ಯಾಸ 
ಮಾಡಿದ ಇವರು ಅಲ್ಲಲ್ಲಿ ಸ್ವಪ್ರತಿಭೆಯನ್ನು ಬಳಸಿದ್ದಾರೆ. 

* ಶಂಕರಸಂಹಿತೆ '' ಯಲ್ಲಿರುವ ಈ ಶೂರಪದ್ಮಾಸುರಕಾಳಗದ ಕಥಾನಕವನ್ನು 
ಆಧರಿಸಿ ಕವಿವರ - ಮುದ್ದಣ ” ನ “ ಕುಮಾರವಿಜಯ ' ವನ್ನು ಬರೆದನು. 
ಅವನ ಸಂಗೀತದ ಆಸಕ್ತಿ , ಸಂಸ್ಕೃತ ಭಾಷೆಯ ಬಿಳುಪು ಅಲ್ಲಿ ಮೆರೆದಿದೆ. ಈ 
ಕೃತಿ ಬಲು ಸರಲವಾಗಿದೆ. ಈ (I ಶೂರಪದ್ಮಾಸುರಕಾಳಗ ದ ಹಸ್ತಪ್ರತಿ 
ಶ್ರೀ ಪಿ. ವಿ. ಪುಣಿಂಚತ್ತಾಯರಿಂದ 1971 ಕ್ಕೆ ನನ್ನ ಕೈಸೇರಿತ್ತು . ದೈವವಶಾತ್ 
ಇದೀಗ 1983 ರಲ್ಲಿ ಅಚ್ಚಾಗುತ್ತಿರುವುದು ಯಕ್ಷಗಾನ ರಸಿಕರಿಗೊಂದು 
ಸವಿಯೂಟದಂತಿದೆ. 

ಈ ಪ್ರಸಂಗದ ಮುದ್ರಣಕ್ಕೆ ಸಹಕರಿಸಿದ ಡಾ | ಶ್ರೀಮತಿ ಲಲಿತಾ ರಾವ್ , 
( ಮಹಾರಾಷ್ಟ್ರ ಸರಕಾರದ ಆರೋಗ್ಯ ಸಚಿವೆಯರು ) ಮತ್ತು ಇದಕ್ಕೆ 
ಪ್ರೇರಕರಾದ ಶ್ರೀ ಎಚ್ . ಬಿ. ಎಲ್ . ರಾವ್ , ಅವರು ಧನ್ಯವಾದಾರ್ಹರು ! 


ಕೆ. ವೆಂಕಟರಾಯಾಚಾರ್ಯ , ವಿದ್ವಾನ್ 

ಸುರತ್ಕಲ್ಲು. 


PRINTED AT GURUKULA PRINTERS PERLA KASARAGOD 


